ಕುವೆಂಪು ಭಾಷಾ ಭಾರತಿ ಪ್ರಾಧಿಕಾರ ಪ್ರಕಟಣೆ - 


ಸಂಪಾದಕರು 
ಡಾ. ಸಿ. ಶಿವಕುಮಾರಸ್ವಾಮಿ ಹಾಗೂ 
ಜಿ. ಎ. ಶಿವಲಿಂಗಯ್ಯ, ಮೈಸೂರು 


ಕುವೆಂಪು ಭಾಷಾ ಭಾರತಿ ಪ್ರಾಧಿಕಾರ 
ಕಲಾಗಾಮ, ಜ್ಞಾನಭಾರತಿ ಅಂಚೆ, 
ಮಲ್ಲತ್ತಹಳ್ಳಿ, ಬೆಂಗಳೂರು - ೫೬೦ ೫೬ 


IV 

PARAMA RAHASYA: Edited by Sri G. A. Shivalingaiah, Mysore and 
Dr. C. Shivakumara Swamy, Prof of Sanskrit & Principal (Retd), Basaveshwara 
College, Bangalore-560010 ಹ Published by Ishwar K. Mirji, Registrar, Kuvempu 
Bhasha Bharathi Pradhikara, Kalagrama, Jnana Bharathi, Behind Bangalore 
University Campus, Mallattahalli, Bangalore-560 056. 


First Edition | 2003 

Second Edition ಕ 2022 

Page ಃ 2111-5264 
Price ಕ Rs. 40/- 

© : ಕುವೆಂಪು ಭಾಷಾ ಭಾರತಿ ಪ್ರಾಧಿಕಾರ, ಬೆ೦ಗಳೂರು 
ಪ್ರಥಮ ಮುದಣ : ೨೦೦೩ 
ದ್ವಿತೀಯ ಮುದ್ರಣ ೨೦೨೨ 
ಪುಟಗಳು ೫11 ೫೩ 
ಬೆಲೆ : ರೂ. ೪೦/- 
ಪ್ರತಿಗಳು : ೫೦೦ 
ಪ್ರಕಾಶಕರು 

ಶ್ರೀ ಈಶ್ವರ್‌ ಕು. ಮಿರ್ಜಿ 

ರಿಜಿಸ್ಟಾರ್‌ 


ಕುವೆಂಪು ಭಾಷಾ ಭಾರತಿ ಪ್ರಾಧಿಕಾರ 
ಕಲಾಗ್ರಾಮ, ಜ್ಞಾನಭಾರತಿ ಅಂಚೆ 
ಮಲ್ಲತ್ತಹಳ್ಳಿ. ಬೆಂಗಳೂರು-೫೬೦ ೦೫೬ 


ISBN No. : 
ಕು.ಭಾ.ಭಾ.ಪ್ರಾದ ಅಧ್ಯಕ್ಷರು 
ಡಾ. ಅಜಕ್ಕಳ ಗಿರೀಶ್‌ ಭಟ್‌ 
ಸದರ್‌ 
ಸದಸ್ಯರು Title : Parama Rahasya 
ಆ 

ಶ್ರೀ ಅಜ್ಜಂಪುರ ಮಂಜುನಾಥ Authors Name 
ಡಾ. ಮಾಧವ ಪೆರಾಜೆ Translator Name 
ಹೆ ಸೊ. ಎ. ಷಣು ಖ Published By : Ishwar K. Mirji, Registrar 

ತ್‌ Kuvempu Bhashabharathi Pradhikara 
ಶ್ರೀ ಎಂ.ಎಸ್‌.ಚೈತ್ರ ತಟ 
ದ್‌ Publisher’s Address : Kuvempu Bhashabharathi Pradhikara 
ಡಾ. ಡಂಕಿನ್‌ ಜಳಕಿ Kalagrama Mallathahalli 

Bengaluru-560056 
ಶ್ರೀ ಸ. ಗಿರಿಜಾ ಶಂಕರ್‌ gi 
Printer’s Details : Abhimani Publications Ltd. Bengaluru 

ಹ್ರೊ. ರಾಘವೇಂದ್ರ ಆರ್‌ ಪಾಟೀಲ್‌ 

ಲ್‌ ಘ Edition Details : 2nd Edition 
ಶ್ರೀ ಯತೀಂದ್ರನಾಥ್‌ ISBN 
ರಿಜಿಸ್ಟಾರ್‌ Copyright @ : Kuvempu Bhashabharathi Pradhikara 
ಶ್ರೀ ಈಶ್ವರ್‌ ಕು. ಮಿರ್ಜಿ J 


ಮುಖಪುಟ ವಿನ್ಯಾಸ ಹಾಗೂ ಮುದಕರು 

ಅಭಿಮಾನಿ ಪಬ್ಲಿಕೇಷ ನ್ಸ್‌ ಲಿಮಿಟೆಡ್‌, 

ನಂ. ೨/೪, ಡಾ. ರಾಜ್‌ಕುಮಾರ್‌ ರಸ್ತೆ ರಾಜಾಜಿನಗರ, 
ಬೆಂಗಳೂರು - ೫೬೦೦೧೦, ದೂ : ೦೮೦-೨೩೧೩೨೦೯೦ 


ಅಧ್ಯಕ್ಷರ ಮಾತು 


“ಜ್ಞಾನ ಮತ್ತು ಸಾಹಿತ್ಯದ ನಿರಂತರ ಕೊಡುಕೊಳ್ಳುವಿಕೆಯ ಮೂಲಕ ಕನ್ನಡ 
ಸಂಸ್ಕೃತಿಯ ಸಂವರ್ಧನೆ” ಎಂಬುದು ಕುವೆಂಪು ಭಾಷಾ ಭಾರತಿ ಪ್ರಾಧಿಕಾರದ 
ಧ್ಯೇಯವಾಕ್ಯವಾಗಿದೆ. ಈ ಕೊಡುಕೊಳ್ಳುವಿಕೆಯು ವ್ಯಕ್ತಿ ಸಂಸ್ಥೆ, ಭಾಷೆ ಇವೆಲ್ಲ 
ಘಟಕಗಳ ನಡುವೆ ಪರಸ್ಪರ ನಡೆಯಬೇಕಾಗುತ್ತದೆ. ಹೀಗಾಗಿ ಕನ್ನಡದಲ್ಲಿ 
ಹುಟ್ಟಿರುವ ಜ್ಞಾನ ಮತ್ತು ಸಾಹಿತ್ಯವನ್ನು ಸಾಧ್ಯವಾದಷ್ಟು ಹೆಚ್ಚು ಕನ್ನಡಿಗರಿಗೆ ಮತ್ತು 
ಕನ್ನಡೇತರರಿಗೆ ತಲುಪಿಸಬೇಕಾಗಿದೆ. ಅದೇ ರೀತಿ ಹೊರಗಿನ ಜ್ಞಾನ ಮತ್ತು ಸಾಹಿತ್ಯವು 
ಕನ್ನಡಿಗರಿಗೆ ಸುಲಭವಾಗಿ ಸಿಗುವಂತೆ ಮಾಡಬೇಕಾಗಿದೆ. ಈ ನಿಟ್ಟಿನಲ್ಲಿ ಪ್ರಾಧಿಕಾರವು 
ಕಾರ್ಯೋನ್ಮುಖವಾಗಿದೆ. 


ಭಾರತೀಯ ಪರಂಪರೆಯಲ್ಲಿ ವೀರಶೈವ ದರ್ಶನಕ್ಕೆ ವಿಶೇಷ ಸ್ಥಾನವಿದೆ. 
ಈ ಬಗೆಗಿನ ಸಾಕಷ್ಟು ಗಂಥಗಳು ವಿವಿಧ ಮಠಗಳ ಆಶ್ರಯದಿಂದಾಗಿ ಹಾಗೂ 
ವಿವಿಧ ವಿದ್ವಾಂಸರ ವೈಯಕ್ತಿಕ ಆಸಕ್ತಿಯ ಕಾರಣದಿಂದಾಗಿ ಸಂಸ್ಕೃತದಿಂದ 
ಭಾಷಾಂತರಗೊಂಡು ಕನ್ನಡಕ್ಕೆ ಬಂದಿವೆ. ಹಲವು ವರ್ಷಗಳ ಹಿಂದೆಯೇ ಅಂತಹ 
ಅನೇಕ ಗ್ರಂಥಗಳ ಪ್ರತಿಗಳು ಖಾಲಿಯಾಗಿದ್ದು ಈ ಗ್ರಂಥಗಳ ಕನ್ನಡ ಅನುವಾದಿತ 
ಕೃತಿಗಳು ಸುಲಭವಾಗಿ ಕನ್ನಡಿಗರಿಗೆ ಒದಗುವಂತೆ ಮಾಡಬೇಕು ಎನ್ನುವ 
ಉದ್ದೇಶದಿಂದ ಕೆಲವು ಗಂಥಗಳನ್ನು ಮರುಮುದ್ರಿಸಿ ಪ್ರಕಟಿಸಲು ಪ್ರಾಧಿಕಾರವು 
ನಿರ್ಣಯಿಸಿತು. 


ಪರಮ ರಹಸ್ಯ ಎಂಬ ಸಂಸ್ಕ ತೆ ಕೃತಿಯು ವೀರಶೈವ ಷಟ್ಟ ಇಲಿ ದರ್ಶನದ ಬಗ್ಗೆ 
ಇದ್ದು, ಇದರ ಕನ್ನಡ ಭಾಷಾಂತರವನ್ನು ಡಾ. ಸಿ. ಶಿವಕುಮಾರ ಸ್ವಾಮಿ ಹಾಗೂ 
ಶ್ರೀಮಾನ್‌ ಜಿ.ಎ. ಶಿವಲಿಂಗಯ್ಯ ಅಪರ ಪರಿಷ್ಕರಿಸಿ ಸಂಪಾದಿಸಿಕೊಟ್ಟದ್ದಾರೆ. 
ಅಲ್ಲದೆ, ಸಂಪಾದಕ ಸಮಿತಿಯಲ್ಲಿರುವ ಡಾ. ಡಂಕಿನ್‌ ಜಳಕಿ ಹಾಗೂ ಎಂ.ಎಸ್‌. 
ಚೈತ್ರ ಅವರ ಕೆಲಸವೂ ಶ್ಲಾಘನೀಯವಾಗಿದೆ. 


ಕುವೆಂಪು ಭಾಷಾ ಭಾರತಿ ಪ್ರಾಧಿಕಾರದ ವತಿಯಿಂದ ಈ ಕೃತಿಯನ್ನು ಪ್ರಕಟಸಲು 
ತುಂಬು ಮನಸಿನಿಂದ ಸಹಕರಿಸಿದ ಪ್ರಾಧಿಕಾರದ ಸದಸ್ಯ ರಿಗೆ, ಪ್ರಾಧಿಕಾರದ. ಕೆಲಸಗಳಲ್ಲಿ 
ಶ್ರದ್ಧೆಯಿಂದ ತೊಡಗಿಸಿಕೊಂಡಿರುವ ರಿಜಿಸ್ಟಾರ್‌ ಶ್ರೀ 'ಈಶ್ವರ್‌ ಕು ಮಿರ್ಜಿ ಅವರಿಗೆ, 
ಪಾಧಿಕಾರದ ಸಿಬ್ಬಂದಿ ವರ್ಗದವರಿಗೆ, ಅಂದವಾಗಿ ಮುದಿಸಿರುವ ಮುದಣಾಲಯದ 
ಮಾಲಿಕರಿಗೆ ಹಾಗೂ ಅಲ್ಲಿಯ ಎಲ್ಲಾ ಸಿಬ್ಬಂದಿಗಳಿಗೆ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. 


ಡಾ. ಅಜಕ್ಕಳ ಗಿರೀಶ ಭಟ್‌ 
ಅಧ್ಯಕ್ಷರು 


ಸಂಪಾದಕರ ನುಡಿ 


`ಪರಮರಹಸ್ಕ'ವೆಂಬುದು ಸುಮಾರು ಹನ್ನೊಂದು ಸಾವಿರ ಗ್ರಂಥ ಬಾಹುವುಳ್ಳ 
ಸವಿಸ್ತಾರವಾದ ವಿಷಯವುಳ್ಳ ಕೃತಿ ಎಂಬುದು ತಿಳಿದುಬಂದಿದೆ. ಇದರಲ್ಲಿ 
ಅಷ್ಟಾವರಣ, ಅಂಗಷಟ್‌ಸ್ಥಲ, ಲಿ೦ಗಷಟ್‌ಸ್ಕಲ, ದೀಕ್ಷಾವಿಧಾನ ಇತ್ಯಾದಿ ವಿಷಯಗಳ 
ಸಂಪೂರ್ಣ ದರ್ಶನ ಇರಬಹುದು ಎನ್ನಿಸುತ್ತದೆ. ಸದ್ಯದಲ್ಲಿ ಈ ದೊಡ್ಡ ಕೃತಿಯ 
ಸಂಗ್ರಹರೂಪವೇ ಅದೇ ಹೆಸರಿ (ಪರಮರಹಸ್ಯನಿಂದ ಕೂಡಿದ ಈ ಕೃತಿ ನಿಮ್ಮ 
ಕೈಯಲ್ಲಿದೆ. ಈ ಕೃತಿಯ ಆರಂಭದಲ್ಲಿ “ಉಪದೇಶಸ೦ಗ್ರಹ” ಎಂದು ತಿಳಿಸಲಾಗಿದೆ. 
ಇದನ್ನು ವಿಚಾರ ಮಾಡಿದರೆ ಉಪದೇಶಕರು ಯಾರು ಎಂದರೆ ಸಾಕ್ಷಾತ್‌ 
ಪರಮೇಶ್ವರನೇ ಆಗಿರುತ್ತಾನೆ. ಉಪದೇಶಿತರು ಯಾರು ಎಂದರೆ ಸಾಕ್ಷಾತ್‌ ಪಾರ್ವತಿ 
ದೇವಿಯರೇ ಆಗಿರುತ್ತಾರೆ. ಪರಮೇಶ್ವರನು 'ಶಿವನ' ಸಂಕೇತವಾದರೆ ಪಾರ್ವತಿಯು 
"ಭಕ್ತನ ಸಂಕೇತವಾಗಿರುತ್ತಾಳೆ. ಇದನ್ನು ಗಮನಿಸಿದರೆ “ಶರಣಸತಿ ಲಿಂಗಪತಿ” 
ಎಂಬ ಮಾತು ಇಲ್ಲಿ ಅನ್ವಯವಾಗಿರುವಂತೆ ಕಂಡುಬರುತ್ತದೆ. ಆಗಮಗಳು 
ಪರಮೇಶ್ವರನಿಂದ ಪಾರ್ವತಿಗೋ, ಇಲ್ಲವೇ ಷಣ್ಮುಖನಿಗೋ ತಿಳಿಸಿದಂತೆ 
ಇರುವುದರಿಂದ ಇವು "ಅಪೌರುಷೇಯ'ಗಳೇ ಆಗಿವೆ. ಈ ಕೃತಿಯ ಅಂತ್ಯದಲ್ಲಿ "ಇತಿ 
ಉಮಾಮಹೇಶ್ವರಸಂವಾದೇ ಷಡುಸ್ಥಲನಿರ್ಣಯಂ ಪರಮರಹಸ್ಯಂ ಸಂಪೂರ್ಣಂ” 
ಎ೦ದು ತಿಳಿಸಲಾಗಿದೆ. ಇಲ್ಲಿ ನಾವು ಗಮನಿಸಬೇಕಾದುದು 'ಷಡುಸ್ಥಲನಿರ್ಣಯಂ” 
ಮತ್ತು "ಪರಮ ರಹಸ್ಯಂ” ಎಂಬ ಎರಡು ಮಾತುಗಳನ್ನು. ಷಟ್‌ಸ್ಥಲಸಿದ್ಧಾಂತವು 
ಅತ್ಯಂತ ಗಹನವಾದುದು ಹಾಗೂ ಶ್ರೇಷ್ಠವಾದುದು. ಇದನ್ನು ಸಾಮಾನ್ಯರು 
ಅರಿಯುವುದು ಸಾಧ್ಯವಿಲ್ಲ. ಭವಿಗಳಿಗೆ ಇದನ್ನು ಅರುಹಲೂಬಾರದು. ಗುರುವು 
ಶಿಷ್ಯನಿಗೆ ಬಹಳ ರಹಸ್ಯವಾಗಿ ಇದನ್ನು ಉಪದೇಶ ಮಾಡಬೇಕು. ಆದುದರಿಂದಲೇ 
ಇದು ಪರಮ ರಹಸ್ಯವೆಂಬ ಹೆಸರನ್ನು ಪಡೆದುಕೊಂಡಿರುವುದು ಸಾರ್ಥಕವಾಗಿದೆ. ಈ 
ಕೃತಿಯಲ್ಲಿ ಗುರು ಮಹಾತ್ಮೆಯನ್ನು ವಿವರವಾಗಿ ತಿಳಿಸಲಾಗಿದೆ. ಉಳಿದ ವಿಷಯಗಳು 
ನಿರೂಪಿಸಲ್ಪಟ್ಟಿದ್ದರೂ ಅವುಗಳಲ್ಲಿ ಒಂದು ಕ್ರಮವಿಲ್ಲದಿರುವುದು ಸಂಗ್ರಹಕಾರನ 
ಆತುರದ ಭಾವನೆಯಾಗಿರಬೇಕು. ಆದರೂ ಇದನ್ನು ಅಗತ್ಯವಾಗಿ ಅಧ್ಯಯನ 
ಮಾಡುವುದು ಅವಶ್ಯಕ. ಗಮನಾರ್ಹವಾದ ವಿಷಯಗಳು ಇಲ್ಲಿ ಸೇರುವೆಯಾಗಿವೆ. 

ಹನ್ನೆರಡನೆ ಶತಮಾನದಲ್ಲಿ ಬಾಳಿದ ಪ್ರಸಿದ್ಧ ವಚನಕಾರರಲ್ಲಿ ಚನ್ನಬಸವಣ್ಣನವರು 
ಪರಮ ಜ್ಞಾನಿಗಳೂ, ಪ್ರಕಾಂಡ ವಿದ್ವಾಂಸರೂ ಅಹುದು. ಇವರನ್ನು “ಷಟ್‌ಸ್ಮಲ 


ಚಕ್ರವರ್ತಿ” ಎಂದು ಶರಣರು ವಿಶೇಷವಾಗಿ ಕರೆದಿರುತ್ತಾರೆ. ಇವರು ತಮ್ಮ 
ವಚನಗಳಲ್ಲಿ ಕೆಲವು ಕಡೆ ವೀರಶೈವ ಸಿದ್ಧಾಂತವನ್ನು “ಶಿವಾದ್ವೈತ” ಎಂಬುದಾಗಿ 
ಕರೆದಿರುತ್ತಾರೆ. ಇವರ ಕಾಲಕ್ಕೆ ಆಗಲೇ ಶಂಕರಾಚಾರ್ಯರ ಅದ್ದೆ ತೆ ಸಿದ್ಧಾಂತವೂ, 
ರಾಮಾನುಜಾಚಾರ್ಯರ ವಿಶಿಷ್ಟಾದ್ವೈತ ಸಿದ್ಧಾಂತವೂ ಪ್ರತಿಪಾದಿಸಲ್ಪಟ್ಟತ್ತು. ಈ 
ಎರಡು ಸಿದ್ಧಾಂತಗಳು ಸಿದ್ಧವಾಗುವುದಕ್ಕಿಂತ ಮೊದಲೇ ಶೈವಪುರಾಣಗಳಲ್ಲಿ 
ಮತ್ತು ಶೈವಾಗೆಮಗಳಲ್ಲಿ ಸ್ಪಷ್ಟವಾಗಿ ಶೈವ ಸಿದ್ಧಾಂತವು ಕಂಡುಬಂದಿತ್ತು. ಶೈವ 
ಪ್ರಭೇದಗಳನ್ನು ಆಗಮಗಳಲ್ಲಿ ನಾಣಬಮುಧು: 8 ಪ್ರಭೇದಗಳಲ್ಲಿ ವೀರಶೈವವು 
ಒಂದಾಗಿರುವುದು ವಿದ್ವಾಂಸರಿಗೆ ತಿಳಿದ ವಿಷಯವಾಗಿದೆ. 

ಶಂಕರ ರಾಮಾನುಜರಂತೆ ಹೊಸ ಮತವನ್ನು ಸ್ಥಾಪಿಸಿ ಅದರ ಸಿದ್ಧಾಂತವನ್ನು 
ಪ್ರತಿಪಾದಿಸಬೇಕಾದ  ಪ್ರಮೇಯವು ಚನ್ನಬಸವಣ್ಣನವರಿಗೆ ಅಗತ್ಯವಿರಲಿಲ್ಲ. 
ಶೈವಾಗಮ ಶೈವ ಪುರಾಣಗಳಲ್ಲಿ ಇದ್ದುದನ್ನೇ ಸ್ಪಷ್ಟವಾಗಿ ನಿರ್ದೆಶಿಸಿ “ಶಿವಾದ್ವ್ಯೈತ' 
ಎ೦ದು ಅಷ್ಟನ್ನೇ ಹೇಳಿ 'ವೀರಶೈವ' ಮತವನ್ನು ಎತ್ತಿ ಹಿಡಿದರು. ಇಲ್ಲಿ ನಾವು 
ಲಕ್ಷಿಸಬೇಕಾದ ಅಂಶವೆಂದರೆ ಚನ್ನಬಸವಣ್ಣನವರ ಪ್ರಕಾರ “ಶಿವಾದ್ವೈತ”ವೆಂದರೆ 
“ಷಟ್‌ಸ್ಥಲ ಸಿದ್ಧಾಂತ”ವೇ ಹೊರತು ಬೇರೆ" ಅಲ್ಲ. ಅದ್ವೈತ ಮತ್ತು ನಿಷಾದ ತೆ 
ಸಿದ್ಧಾಂತಗಳನ್ನು ಗಮನಿಸಿದ ವೀರಶೈವ ಪಂಡಿತರು ಈ ಷಟ್‌ಸ್ಕಲ' ಸಿದ್ಧಾಂತವನ್ನು 
“ಶಕ್ತಿವಿಶಿಷ್ಟಾದ್ವೈತ ಸಿದ್ಧಾಂತ'ವೆಂದು ಘೋಷಿಸಿದರು. ಅದಕ್ಕೋಸ್ಕರ ಬ್ರಹ್ಮಸೂತ್ರಕ್ಕೆ 
ಈ ಸಿದ್ಧಾಂತನ್ವಯ ಭಾಷ್ಕವನ್ನೂ ಬರೆದರು . ಇಲ್ಲಿ ಶಿವನು ಶಕ್ತಿಿಿಷ್ಟನಾಗಿದ್ದಾನೆ 
ಎಂಬುದು ಮುಖ್ಯವಾದ ಅಂಶವಾಗಿದೆ. 

ತಾತ್ತಿಕವಾಗಿ ವಿಷಯದ ಕಡೆಗೆ ಗಮನ ಹರಿಸಿದರೆ, ಅಲ್ಲಿ ಇಹ ಮತ್ತು ಪರ 
ಎ೦ಬ ಎರಡು ಶಬ್ದಗಳು ಅಥವಾ ನುಡಿಗಳು ಅತಿ ಮುಖ್ಯವಾದವು. ಈ ಇಹ ಮತ್ತು 
ಪರಗಳು ತ್ರಿಮತಗಳ ಸಿದ್ಧಾಂತಗಳಲ್ಲಿಯೂ ಇದ್ದೇ ಇವೆ. ಅತಿಯಾಗಿ ತಾರ್ಕಿಕವಾಗಿ 
ತಿಣುಕಾಡದೆ ವಿಚಾರ ಮಾಡಿದರೆ, ಇಹದಿಂದ ಪರಕ್ಕೆ ಹೋಗಬೇಕಾದರೂ ಶಕ್ತಿಯು 
ಅಗತ್ಯ. ಇಲ್ಲವೆ ಪರದಿಂದ ಇಹಕ್ಕೆ ಬರಬೇಕಾದರೂ ಶಕ್ತಿ ಅಗತ್ಯ. ಜಗತ್ತಿನಲ್ಲಿ ಶಕ್ತಿ 
ಇಲ್ಲದಿದ್ದರೆ ಏನೂ ಸಾಧ್ಯವಿಲ್ಲ ಎಂಬುದು ಸರ್ವವಿದಿತ. ಆದ್ದರಿಂದ ಯಾವುದೇ 
ಮತವಾದರೂ ಅದರಲ್ಲಿ ಶಕ್ತಿ ಅಂತರ್ಗತವಾಗಲೇಬೇಕು. ಆದರೂ ಅದನ್ನು 
ಗೌಣವಾಗಿಟ್ಟುಕೊ೦ಡು ಮತತ್ರಯಗಳು ಪ್ರಚಲಿತವಾಗಿವೆ. ಸೃಷ್ಟಿಕಾರ್ಯಕ್ಕೂ, 
ಲಯಕಾರ್ಯಕ್ಕೂ ಶಕ್ತಿಯು ಅಗತ್ಯವಾಗಿರುವಾಗ ಇದನ್ನು ಒತ್ತಿ ಹೇಳಬೇಕಾದ 
ಅವಶ್ಯಕತೆ ಇಲ್ಲ. ಆದ್ದರಿಂದ ಈ ಮತಗಳೆರಡನ್ನೂ ಅರಿತಿದ್ದ ಚನ್ನಬಸವಣ್ಣನವರು 
ಪ ಹೊಸ ಮತ (ಸಿದ್ಧಾಂತ)ವನ್ನು ಸ್ಥಾಪಿಸಡಿ, ಪೂರ್ವದಲ್ಲೇ ಸಿದ್ಧವಾಗಿದ್ದ 
ಮತವನ್ನು "ಶಿವಾದ್ವೆೈತ' ಎಂದಷ್ಟೇ ಹೇಳಿ ಸುಮ್ಮನಾಗಿದ್ದಾರೆ. ಮತಾಚಾರ್ಯರಂತೆ 
ಪ್ರಶ್ಥಾನತ್ರಯಗಳಿಗೆ ಭಾಷ್ಯಗಳನ್ನು ಬರೆಯುವ ಗೋಜಿಗೆ ಹೋಗಲಿಲ್ಲ. ಅದು 
ಅವರಿಗೆ ಬೇಕಾಗಿಯೂ ಇರಲಿಲ್ಲ. “ಏಕಂ ಸತ್‌ ವಿಪ್ರಾ ಬಹುಧಾ ವದಂತಿ” ಎಂಬ 
ಆರ್ಷ ವಾಕ್ಯವೇ ಸಾಕಲ್ಲವೇ ಎಂಬುದು ಅವರ ಅಭಿಪ್ರಾಯವಾಗಿರಬೇಕು. 


`ಪರಮ ರಹಸ್ಯ'ವೆ೦ಬ ಈ ಕೃತಿಯು ಸಂಸ್ಕೃತ ಭಾಷೆಯಲ್ಲಿದೆ. ಸಂಸ್ಕೃತವನ್ನು ಬಲ್ಲ 
ಶಿವಾನುಭಾವಿಯೋರ್ವನು ಇದು ಎಲ್ಲರಿಗೂ ಅರಿವಿಗೆ ಬರಲಿ ಎಂಬ ಸದುದ್ದೇಶದಿಂದ 
ಕನ್ನಡದಲ್ಲಿ ವ್ಯಾಖ್ಯಾನ ಮಾಡಿರುತ್ತಾರೆ. ಇದನ್ನು ಶಿವಭಕ್ತರು ಅಧ್ಯಯನ ಮಾಡಿ 
ಮನನ ಮಾಡಿಕೊಂಡರೆ ಸಾರ್ಥಕತೆಯನ್ನು ಪಡೆದುಕೊಳ್ಳಬಹುದು. ಈ ಕೃತಿಯ 
ಕೊನೆಯ ಭಾಗದಲ್ಲಿ ಒಂದು ಶ್ಲೋಕವಿದೆ. ಅದು ಈ ರೀತಿ ಇದೆ. 


ನಾಹಂ ವಸಾಮಿ ಕೈಲಾಸೇ ನ ಮೇರೌ ನ ಚ ಮಂದರೇ | 

ಮದ್ಭಕ್ಕಾ ಯತ್ರ ತಿಷ್ಠಂತಿ ತತ್ರ ತಿಷ್ಠಾಮಿ ಪಾರ್ವತಿ ॥ 

ಇದು ಶಿವನು ಹೇಳಿರುವ ಮಾತು. “ಎಲೈ ಪಾರ್ವತಿಯೇ ನಾನು ಕೈಲಾಸದಲ್ಲಿ 
ಇಲ್ಲ, ಮೇರು ಪರ್ವತದಲ್ಲಿ ಇಲ್ಲ ಅಥವಾ ಮಂದರಗಿರಿಯಲ್ಲಿಯೂ ಇಲ್ಲ. ಆದರೆ 
ಎಲ್ಲಿ ನನ್ನ ಭಕ್ತರುಗಳು ಇರುತ್ತಾರೋ ಅಲ್ಲಿಯೇ ನಾನು ಇರುತ್ತೇನೆ” ಎಂಬುದಾಗಿ. 
ಅಂದರೆ, ನಿಷ್ಠಾವಂತನಾದ ಭಕ್ತನ ಮಹಿಮೆ ಎಂತಹುದು ಎಂಬುದು ಶಿವನ 
ಮಾತಿನಿಂದ ವ್ಯಕ್ತವಾಗುತ್ತದೆ. 


-ಜಿ.ಎ.ಶಿವಲಿಂಗಯ್ಯ 


ಶುಭಾಶೀರ್ವಾದ ಸಂದೇಶ 
ಸಂಪಾದಕರ ನಿವೇದನೆ 
ಕೃತಜ್ಞತೆಗಳು 

ಲೇಖಕರ ಪರಿಚಯ 


ಪರಮರಹಸ್ಯ 
ಅನುಬಂಧ 


xi 


ವಿಷಯಾನುಕ್ರಮಣಿಕೆ 


ಉಪದೇಶ ಸಂಗ್ರಹಃ 

ಕೈಲಾಸಶಿಖರೇ ರಮ್ಯೇ ಭಕ್ತಿಸಂಧಾನನಾಯಕಮ್‌ । 

ಪ್ರಣಮ್ಯ ಪಾರ್ವತೀ ಭಕ್ಕಾ ಶಂಕರಂ ಪರಿಪೃಚ್ಛತಿ ॥ 
ಟೀಕು: ಅತ್ಯಂತ ರಮಣೀಯವಾಗಿರುತ್ತಂ ಇದ್ದಂಥಾ ಕೈಲಾಸ ಪರ್ವತದಲ್ಲಿ ಭಕ್ತಿ 
ಸಂಧಾನಕ್ಕೆ ಒಡೆಯನಾಗುತ್ತಂ ಇದ್ದಂತಾ ಪರಮೇಶ್ವರನನ್ನು ಪಾರ್ವತೀ ದೇವಿಯು 
ಭಕ್ತಿಯಿಂದ ನಮಸ್ಕಾರವ೦ ಮಾಡಿ ಬಿಸಗೊಳುತ್ತಂ ಇದ್ದಳು. el 


ಶ್ರೀ ದೇವ್ಯೋವಾಚ: ಪಾರ್ವತಿ ದೇವಿಯು ನುಡಿದಳು 

ಭಗವಾನ್‌ ಸರ್ವಧರ್ಮಜ್ಞ ವ್ರತಾನಾಂ ವ್ರತನಾಯಕಮ್‌ | 

ಬ್ರೂಹಿ ಮೇ ಕೃಪಯಾ ದೇವ ಗುರುಮಾಹಾತ್ಮ್ಯಮುತ್ತಮಮ್‌ ॥ 
ಟೀಕು: ವ್ರತಗಳಿಗೊಡೆಯನಹಂತಾ, ಸರ್ವಧರ್ಮವನು ಬಲ್ಲಂಥಾ ಭಗವಾನನಹಂತಾ 
ಎಲೆ ದೇವನೆ ಉತ್ತಮಹಂತಾ ಗುರು ಮಹಾತ್ಮ್ಯವನು ಕೃಪೆಯಿಂದ ಎನಗೆ ಪೇಳು 
ಎಂದಳು. ॥೨॥ 


ಈಶ್ವರ ಉವಾಚ: ಪರಮೇಶ್ವರನು ನುಡಿದನು 
ಯೋ ಗುರುಶ್ಚ ಶಿವಃ ಪ್ರೋಕ್ಕಾ ಯಃ ಶಿವಃ ಸದ್ಗುರುಸ್ಮೃತಃ | 
ಭುಕ್ತಿಮುಕ್ತಿಪ್ರದಾತಾ ಚ ತಸ್ಮೈ ಶ್ರೀಗುರವೇ ನಮ: ॥ 
ಟೀಕು:ಅವನಾನೊಬ್ಬ ಶ್ರೀಗುರುವು ಆ ಪರಮೇಶ್ವರನೆಂದು ಹೇಳಲ್ಪಟ್ಟನು. ಅವನಾನೊಬ್ಬ 
ಪರಮೇಶ್ವರನು ಭುಕ್ತಿಮುಕ್ತಿಯ ಕೊಡುತ್ತಂ ಇದ್ದಂಥಾ ಆ ಗುರುವೆಂದೇ ಹೇಳಲ್ಪಟ್ಟನು. 
ಆ ಗುರುವಿ೦ಗೋಸ್ಕರ ನಮಸ್ಕಾರವು. lil 


ಚೈತನ್ಯಂ ಶಾಶ್ವತಂ ಶಾಂತಂ ವ್ಯೋಮಾತೀತಂ ನಿರಂಜನಮ್‌ । 

ನಾದಬಿಂದುಕಳಾತೀತಂ ತಸ್ಮೈ ಶ್ರೀಗುರವೇ ನಮಃ ॥ 
ಟೀಕು:ಚೈತನ್ಯಾತ್ಮಕನಹ೦ತಾ ನಿತ್ಯನಹ೦ತಾ ಶಾಂತನಹಂತಾ ಆಕಾಶತತ್ತ್ವವನ್ನು 
ಮೀರಿದಂತಾ ನಿರಂಜನನಹಂತಾ ನಾದಬಿಂದು ಕಳೆಗಳನು ಮೀರಿದಂತಾ ಆ ಶ್ರೀ 
ಗುರುವಿ೦ಗೋಸ್ಕರ ನಮಸ್ಕಾರವು. ॥೪॥ 


b 
1 
ಲ್ಲ 
ಶ್ತ 
ಲ 
ತ 
ಆ 


ಸ್ಥಾವರಂ ಜಂಗಮಾಧಾರಂ ನಿರ್ಮಲಂ ಸ್ಥಿರಮೇವ ಚ! 
ಜನದ್ವಂದಿತಪಾದಾಯ ತಸ್ಥೆ ೈ ಶ್ರಿ ಶ್ರೀಗುರವೇ ನಮಃ ॥ 
ಟೀಕು : ಸ್ಥಾವರ ಜ೦ಗಮಾತ್ಮಕಂಗಳಿಗೆ ಆಧಾರನಾಹಂತಾ ನಿರ್ಮಲನಹಂತಾ 
ಲೋಕದಿಂದ ವಂದಿಸಿಕೊಳ್ಳಲ್ಪಟ್ಟ ಪಾದವನುಳ್ಳ  ಶ್ರೀಗುರುವಿಂಗೋಸ್ಕರ 
ನಮಸ್ಕಾರವು. ॥೫॥ 


ಸ್ಥಾವರಂ ನಿರ್ಮಲಂ ಶಾಂತಂ ಜಂಗಮಂ ಸ್ಥಿರಮೇವ ಚಿ | 
ವ್ಯಾಪ್ತಂಯೇನ ಜಗತ್ಸರ್ವಂ ತಸ್ತೆ ೈ ಶ್ರ ಶೀಗುರಣೇ ನಮಃ ॥ 


ಟೀಕು: ಸ್ಥಾವರಾತ್ಮಕನಹ೦ತ ನಿರ್ಮಳನಹಂತ ಶಾಂತನಹ೦ತ ಜ೦ಗಮಾತ್ಮಕನಹ೦ತ 
ಸ್ಥಿರನಹಂತ ಅವನಾನೊಬ್ಬನಿಂದ ಸಮಸ್ತ ಜಗತ್ತು ವ್ಯಾಪಿಸಲ್ಪಟ್ಟಿತ್ತು. ಅಂತಹ ಶ್ರೀ 
ಗುರುವಿಗೋಸ್ಕರ ನಮಸ್ಕಾರವು. Well 


ಜಾನಶಕ್ತಿಸಮಾರೂಢತತ್ತ್ವಮಾಲಾದಿ ಭೂಷಿತಃ | 
ಅಜ್ಞಾನಾಂಧತಮಸ್ಪೂರ್ಯ ತಸ ೈ ಶ್ರೀ ಶ್ರೀಗುರವೇ ನಮಃ ॥ 


ಟೀಕು: ಜ್ಞಾನಶಕ್ತಿಯನರಿದಂತಾ ಮೂವತ್ತಾರು ತತ್ತ್ವಗಳ ಮಾಲೆಗಳನ್ನೇ 
ಅಲಂಕಾರವಾಗಿ ಧರಿಸಿದಂತಾ. ಅಜ್ಞಾನವೆಂಬ ಕತ್ತಲೆಗೆ ಸೂರ್ಯನಹಂತಾ ಶ್ರೀ 
ಗುರುವಿದ್ದಾನು. ಅಂತಹ ಶ್ರೀ ಗುರುವಿಗೋಸ್ಕರ ನಮಸ್ಕಾರವು a 


ಅಖಂಡಮಂಡಲಾಕಾರಂ ವ್ಯಾಪ್ತಂ ಯೇನ ಚರಾಚರಮ್‌ | 


ತತ್ಪದಂ ದರ್ಶಿತಂ ಯೇನ ತಸ್ಮೈ ಶ್ರೀಗುರವೇ ನಮಃ ॥ 


ಟೀಕು: ಖಂಡಲನಲ್ಲದೇ ಇರ್ದ ಮಂಡಲಾಕಾರವನುಳ್ಳಂಥಾ ಚರಾಚರಾತ್ಮಕವಾದ 
ಆವುದಾನೊಂದು ವಸ್ತುವಿನಿಂದ ವ್ಯಾಪಿಸಲ್ಪಟ್ಟಿತ್ತು. ಅಂಥಾ ಪರತತ್ತ್ವವು ಆವನಾನೊಬ್ಬ 
ಶ್ರೀಗುರುರಾಯನಿಂದ ತೋರಿಸಲ್ಪಟ್ಟಿತು. ಅಂಥಾ ಶ್ರೀ ಗುರುವಿಂಗೋಸ್ಕರ 
ನಮಸ್ಕಾರವು. NSN 


ಬ್ರಹ್ಮಾವಿಷ್ಣುಶ್ಚ ರುದ್ರಶ್ಚ ಈಶ್ವರಶ್ಚ ಸದಾಶಿವ: | 


ವ ಚ 
ಯೇತೇ ಗರ್ಭಗತಾಶ್ಚೈವ ತಸ್ಮೈ ಶ್ರೀಗುರವೇ ನಮಃ ॥ 


ಟೀಕು: ಬ್ರಹ್ಮನೂ ವಿಷ್ಣುವೂ ರುದ್ರನೂ ಈಶ್ಚರನೂ ಸದಾಶಿವನೂ ಇವರುಗಳು 
ಪರಬ್ರಹ್ಮದಲ್ಲಿಯೇ ಅಡಗಿದರು. ಅಂಥಾ ಮಹಿಮೆಯನ್ನುಳ್ಳ ಶ್ರೀ ಗುರುವಿಂಗೋಸ್ಕರ 
ನಮಸ್ಕಾರವು. El 


ಗುರುದೇವೋ ಮಹಾದೇವೋ ಗುರುದೇವಃ ಸದಾಶಿವ: | 
ಗುರುದೇವಃ ಪರಂತತ್ತ್ವಂ ತಸ್ಮೈ ಶ್ರೀಗುರವೇ ನಮಃ ॥ 


ಪರಮ ರಹಸ್ಯ ೩ 


ಟೀಕು: ಗುರುದೇವನೇ ಮಹಾದೇವನು, ಗುರುದೇವನೇ ಸದಾಶಿವನು. ಗುರುವೇ 
ಪರತತ್ವವು. ಅಂತಹ ಶ್ರೀ ಗುರುವಿಂಗೋಸ್ಕರ ನಮಸ್ಕಾರವು. ele] 


ಅಜ್ಜಾನತಿಮಿರಾಂಧಶ್ಚ ಜ್ಞಾನಾಂಜನಶಲಾಕಯಾ | 

ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀಗುರವೇ ನಮಃ ॥ 
ಟೀಕು: ಅಜ್ಞಾನವೆಂಬ ಕತ್ತಲೆಯಿಂದ ಕಾಣಬಾರದೇ ಇದ್ದಂಥಾ ಕಣ್ಣು ಜ್ಞಾನವೆಂಬ 
ಅಂಜನಶಲಾಕೆಯಿಂದ ಆವನಾನೊಬ್ಬ ಶ್ರೀಗುರುವಿನಿಂದ ಪ್ರಕಾಶಿಸಲ್ಪಟ್ಟಿತ್ತು. ಅಂಥಾ 
ಶ್ರೀ ಗುರುವಿಂಗೋಸ್ಕರ ನಮಸ್ಕಾರವು ॥೧೧॥ 


ಭವಾರಣ್ಯ ಪ್ರವಿಷ್ಣಸ್ಯ ದಗ್ದೋಹಂ ಭ್ರಾಂತಚೇತಸಃ 

ಯೇನ ಮೇ ದರ್ಶಿತಂ ಪಂಥಾ ತಸ್ಥೆ ಸ್ಕೈ ಶ್ರಿ 2 2. ನಮಃ ॥ 
ಟೀಕು: ಸಂಸಾರವೆಂಬ ಅರಣ್ಯದಲ್ಲಿ ಪ್ರವೇಶಿಸಿದಂತಾ, ಅಜ್ಞಾನದಲ್ಲಿ ಬೆಂದು 
ಸುಡುತ್ತಂ ಇದ್ದಂತ ಚಿತ್ತವನುಳ್ಳಯನಗೆ ಮಾರ್ಗವು ಆವನಾನೊಬ್ಬ ಗುರುವಿನಿಂದ 
ತೋರಿಸಲ್ಪಟ್ಟತ್ತು. ಅಂಥಾ ಶ್ರೀ ಗುರುವಿಂಗೋಸ್ಕರ ನಮಸ್ಕಾರವು. ॥೧೨॥ 


ಅನ೦ತಜನ್ಮಸಂ ಪ್ರಾಪ್ತಕರ್ಮೇಂಧನವಿದಾಹಿನೇ । 

ಜ್ಞಾನಾಗ್ನಿ (ನಾಂ 2೩. ತಸ್ತೆ ಶಿ ಶ್ರೀಗುರವೇ ನಮಃ ॥ 
ಟೀಕು: ಪಲವು ಜನ್ಮದಲ್ಲಿ ಒದಗಿಸಲ್ಪಟ್ಟ ಪಾಪಗಳೆಂಬ ಕಾಷ್ಟಂಗಳ೦ ಸುಡುತ್ತಂ 
ಇದ್ದಂಥ, ಜ್ಞಾನಾಗ್ನಿಯ ಪ್ರಕಾಶನ ಮಾಡುತ್ತಂ ಇದ್ದಂಥ ಆ ಶ್ರೀ ಗುರುವಿಂಗೋಸ್ಕರ 
ನಮಸ್ಕಾರವು. OS 


ಶೋಷಣಂ ಪಾಪಪಂಕಸ್ಯ ದೀಪನಂ ಜ್ಞಾನತೇಜಸಾ | 

ಗುರುಪಾದೋದಕಂ ಪೀತ್ವಾ ಸಂಸಾರದ್ರಮನಾಶನಮ್‌ ॥ 
ಟೀಕು: ಪಾಪವೆಂಬ ಕೆಸರನ್ನು ಒಣಗಿಸುತ್ತಂ ಇದ್ದಂಥಾ, ಜ್ಞಾನಾಗ್ನಿಯಿ೦ದ ಪ್ರಕಾಶಿಸುತ್ತಂ 
ಇದ್ದಂಥಾ ಗುರುಪಾದೋದಕವನು ಪಾನವ ಮಾಡಿದರೆ ಸಂಸಾರವೆಂಬ ವೃಕ್ಷವು 
ನಾಶವಹುದು. ॥೧೪॥। 


ಪ್ರಣಮ್ಯದಂಡವದ್ಭೂಮ್ಯಾಂ ಇಷ್ಟಮಂತ್ರೈಸ್ಸಮರ್ಚಯೇತ್‌ । 

ಗುರೋಃ ಶ್ರೀಪಾದಪದ್ಮಂ ಚ ಗಂಧಪುಷ್ಪಾಕ್ಷ ತಾದಿಭಿಃ ॥ 
ಟೀಕು: ಭೂಮಿಯಲ್ಲಿ ದಂಡಪ್ರಣಾಮವನ್ನು ಮಾಡಿ ಗುರುವಿನ ಶ್ರೀಪಾದ ಕಮಲವನು 
ಗಂಧ ಪುಷ್ಪಾಕ್ಷತೆ ಮೊದಲಾದಂತಾ ಅವರಿಂದುಪದೇಶಿಸಿದ ಮಂತ್ರದಿಂದ 
ಅರ್ಚನೆಯಂ ಮಾಡುವುದು. ॥೧೫॥ 


pe 
1 
ಲ್ಲ 
ಶ್ತ 
ಲ 
ತ 
ಆ 


ಅನ್ಯಥಾ ವಿತ್ರಹೀನೋಪಿ ಗುರವೇ ತತ್ಪರಾಯಣಃ | 

ಕೃತ್ವಾ ದಂಡನಮಸ್ಕಾರಂ ಸ್ಪಶರೀರಂ ನಿವೇದಯೇತ್‌ I 
ಪ್ರೀನವುಗರವೇ ಇದ್ದರೆ ಧನವಿಲ್ಲದೆ ಇದ್ದಂತಾತನು ಗುರುವಿನಲ್ಲಿ ತಾತ್ಪರ್ಯ 
ಉಳ್ಳವನಾಗಿ ದಂಡನಮಸ್ವಾರವಂ ಮಾಡಿ ತನ್ನ ಶರೀರವನ್ನೆ ಸಮರ್ಪಿಸುವುದು. 
॥೧೬॥ 


ಕರ್ಮಣಾ ಮನಸಾ ವಾಚಾ ಗುರವೇ ಭಕ್ತಿವತ್ಸಲಃ । 

ಶರೀರಂ ಪ್ರಾಣಮರ್ಥಂ ಚ ಸದ್ಗುರುಭ್ಯೋ ನಿವೇದಯೇತ್‌ ॥ 
ಟೀಕು: ಕಾರ್ಯದಿಂದ ಮನಸ್ಸಿನಿಂದ ವಾಕ್ಕದಿ೦ದ ಗುರುವಿಂಗೆ ಭಕ್ತಿಯನುಳ್ಳಾತನಾಗಿ 
ಶರೀರವನು ಪ್ರಾಣವನು ಅರ್ಥವನು ಸದ್ಗುರುವಿ೦ಗೆ ಸಮರ್ಪಿಸೂದು. era 


ಗುರುರ್ಮಾತಾ ಗುರುಃ ಪಿತಾ ಗುರುರೇವ ಹಿ ಬಾಂಧವಾಃ । 
ಗುರುದೇವಾತ್ಪರಂ ನಾಸ್ತಿ ತಸ್ಥೆ ೈ ಶ್ರೀ ಶ್ರೀಗುರವೇ ನಮಃ ॥ 

ಟೀಕು: ಗುರುವೇ ತಾಯಿಯು ಗುರುವೇ ತಂದೆಯು ಬಂಧು-ಬಾಂಧವರುಗಳೂ 
ಗುರುವೇ ಆಗಿಹನು, ಗುರುವಿನಿಂದ ಪರತತ್ತ್ವವಹಂಥಾದಿಲ್ಲ. ಅಂತಹ ಶ್ರೀ 
ಗುರುವಿ೦ಗೋಸ್ಕರ ನಮಸ್ಕಾರವು. es] 


ನ ಗುರೋರಧಿಕಂ ನ ಗುರೋರಧಿಕ೦ ನ ಗುರೋರಧಿಕಂ ನ ಗುರೋರಕಂ । 
ವಿದಿತಂ ವಿದಿತಂ ವಿದಿತಂ ವಿದಿತಂ ಶಿವಶಾಸನತಃ ಶಿವಶಾಸನತಃ ॥ 
ಟೀಕು: ಗುರುವಿ೦ದಧಿಕವಿಲ್ಲ ಅಧಿಕವಿಲ್ಲ ಎಂಬುದಾಗಿ ಹೇಳಲ್ಪಟ್ಟಿತ್ತು ಹೇಳಲ್ಪಟ್ಟಿತ್ತು 
ಎಲ್ಲಿ ಹೇಳಲ್ಲಟ್ಟಿತ್ತು ಎಂದರೆ ಶಿವಾಗಮದಲ್ಲಿ, ಶಿವಾಗಮದಲ್ಲಿ. ॥೧೯॥ 


ನ್ನಾಥಸ್ತ್ರಿಜಗನ್ನಾಥ: ಮದ್ಳುರುಸ್ತಿಜಗದ್ಗುರು: | 
ಸ್ವಾತ್ಮಾ ನಃ ಸರ್ವಭೂತಾತ್ಮ ತಸ್ಮೈ ಶ್ರಿ ಶ್ರೀಗುರವೇ ನಮಃ ॥ 
ಟೀಕು: ನನ್ನ ಹಡಯ: ಮೂರು ಲೋಕಕ್ಕೊಡೆಯನು, ನನ್ನ ಗುರುವು ಮೂರು 
ಲೋಕಕ್ಕೆ ಗುರುವು. ಆ ಗುರುವಿನ ದೆಸೆಯಿಂದ ಸಮಸ್ತ ಪ್ರಾಣಿ ಸ್ವರೂಪವು ಆಯಿತು. 
ಅಂಥಾ ಶ್ರೀ ಗುರುವಿ೦ಗೋಸ್ಕರ ನಮಸ್ಕಾರವು. ॥೨೦॥ 


ಧ್ಯಾನಮೂಲೋ ಗುರೋಮೂರ್ತಿಃ ಪೂಜಾಮೂಲೋ ಗುರೋಃ ಪದಮ್‌ | 

ಮಂತ್ರಮೂಲೋ ಗುರೋರ್ವಾಕ್ಯ್ಕಂ ಮುಕ್ತಿಮೂಲೋ ಗುರೋಃ ಕೃಪಾ | 
ಟೀಕು: ಗುರುವಿನ ಮೂರ್ತಿ ಧ್ಯಾನಕ್ಕೆ ಮೂಲವು, ಗುರುವಿನ ಶ್ರೀಪಾದವು ಪೂಜೆಗೆ 
ಮೂಲವು, ಗುರುವಿನ ವಾಕ್ಯವು ಮಂತ ತ್ರಕ್ಕೆ ಮೂಲವು, ಗುರುವಿನ ಕೃಪೆ ಮುಕ್ತಿಗೆ 
ಮೂಲವು. DION 


ಅಂಗುಷ್ಠಾಗ್ರೇಹ್ಯಷ್ಟಷಷ್ಠಿತೀರ್ಥಾನ್ಯಪಿ ವಸಂತಿ ತೇ । 
ಸಪ್ತಸಾಗರಪಾದೋರ್ದ್ವೊೋ ತದೂರ್ದ್ವಂ ಕುಲಪರ್ವತಾಃ ॥ 
ಟೀಕು: ಶ್ರೀ ಗುರುವಿನ ಅಂಗುಷ್ಠದ ತುದಿಯಲ್ಲಿ ಅರವತ್ತೆಂಟು ತೀರ್ಥ೦ಗಳು ಇಹವು, 
ಸಪ್ತ ಸಮುದ್ರಂಗಳು ಮೇಲಾಲ್ಲಿ ಇಹವು, ಆಮೇಗಾಲಿನ ಇನ್ನೂ ಮೇಲೆ ಸಪ್ತಕುಲ 
ಪರ್ವತಂಗಳು ಇಹವು. ॥೨೨॥ 


ನಕ್ಷತ್ರಗ್ರಹವೃಂದಾನಿ ಗುಲ್ಫೇ ತಸ್ಯ ವಸಂತಿ ತೇ । 
ಜಂಘಯೋರ್ವಸತೇರ್ನಿತ್ಯಂ ಪಟ್ಟಿಂಶತ್ತ್ವರೂಪಿಣಮ್‌ ॥ 


ಟೀಕು: ಆ ಗುರುವಿನ ಹರಡಿನಲ್ಲಿ ನಕ್ಷತ್ರಂಗಳೂ, ನವಗ್ರಹಂಗಳೂ ಇರುತ್ತಿಹವು. 
ಜಂಘಗಳಲ್ಲಿ ಮೂವತ್ತಾರು ತತ್ತ್ವ ಸ್ಪರೂಪವು ಅನವರತವೂ ಇರುತ್ತಿಹವು. 1೨೩| 


ಸಪ್ಪಸಾಗರಪರ್ಯಂತಂ ತೀರ್ಥಸ್ನಾನಫಲಂ ಯಥಾ । 

ಗುರೋರಂಫ್ರಿಜಲಂ ಬಿಂದುಸಹಸ್ರಾಂಶಂ ನ ಪೂರಯೇತ್‌ ॥ 
ಟೀಕು: ಏಳು ಸಾಗರ ಪರಿಯಂತ ತೀರ್ಥಸ್ನಾನದ ಫಲವು ಗುರುವಿನ ಪಾದೋದಕದ 
ಬಿಂದುಗಳ ಸಾವಿರದೊಳಗಣ ಒಂದು ಅಂಶವನು ಯೆಯಿದಲರಿಯದು. ॥೨೪॥ 


ಅಶರೀರಂ ಗುರೋರ್ಭಾವಮಾಕಾರೇ ಲಿಂಗಮೂರ್ತಿಕಮ್‌ | 
ಅನಂಗಸ೦ಗಸಂಯುಕ್ತಂ ಗುರುಲಿಂಗಂ ಸಮಾಶ್ರಿತಮ್‌ ॥ 


ಟೀಕು: ಗುರುವಿನ ಭಾವವು ನಿರಾಕಾರವು. ಅದು ಲಿಂಗದ ಮೂರ್ತಿಯಾಕಾರವು. 
ಗುರುಲಿಂಗವು ನಿರಾಕಾರದ ಸ೦ಗವನುಳ್ಳದೆಂದರಿವುದು. 1೨೫% 


ಗುರುರೂಪಂ ತು ಯೋ ವಿದ್ದಾನ್‌ ಶಿವರೂಪಮಿತಿ ಸ್ಮರನ್‌ | 
ಅಶರೀರಾತ್ಮಸಂಬಂಧೋ ಗುರುಶಿಷ್ಯಮನುಗ್ರಹೇತ್‌ ॥ 


ಟೀಕು: ಬಲ್ಲಂತಾತನು ಗುರುವಿನ ರೂಪವನ್ನು ಶಿವನ ರೂಪೆಂದೇ ಅರಿವುದು, 
ನಿರಾಕಾರಸ್ಪರೂಪನಹ೦ತಾ ಗುರು ಶಿಷ್ಯನನ್ನು ಅನುಗ್ರಹಿಸಿದನು. ಎಂದು 
ಭಾವಿಸೂದು. ॥೨೬॥ 


ಯೋ ಗುರು: ಕಾಯರೂಪೇಣ ಗುರೋರ್ಭಾವಂ ನ ಭಾವಯೇತ್‌ | 
ಶಿಷ್ಯ ಜ್ಞಾನಪ್ರದೀಪೇನ ಅಪ್ರಮಾಣಮಗೋಚರಮ್‌ ॥ 


ಟೀಕು:  ಅಪ್ರಮಾಣವಹಂತಾ ಅಗೋಚರವಹಂತಾ ಗುರುವಿನ ರೂಪನ್ನು 
ಆವನಾನೊಬ್ಬ ಶಿಷ್ಯನು ಜ್ಞಾನಪ್ರಕಾಶವು ತನಗೆ ಉಂಟಾದುದು ನಿಮಿತ್ತವಾಗಿ 


ಕಾಯರೂಪವೆಂದು ಭಾವಿಸಲಾಗದು. DEN 


ps 
1 
ಲ್ಲ 
ಶ್ತ 
ಲ 
ತ 
ಆ 


ಏಕಮೂರ್ತಿತ್ರಯೋಭಾಗಂ ಗುರುರ್ಲಿಂಗಂ ತು ಜಂಗಮಮ್‌ । 
ಜಂಗಮಂ ಚ ಗುರೋರ್ಲಿಂಗಂ ತ್ರಿವಿಧಂ ಲಿಂಗಮುಚ್ಛತೇ ॥ 


ಟೀಕು: ಒಂದು ಮೂರ್ತಿಯು ಗುರು ಲಿಂಗ ಜಂಗಮವೆಂದು ಮೂರು 
ಭಾಗವಾಯಿತ್ತು. ಜಂಗಮವು ಗುರುವು ಲಿಂಗವು ಇಂತೀ ತ್ರಿವಿಧವು ಲಿಂಗವೆಂದೇ 
ಹೇಳಲ್ಪಟ್ಟಿತ್ತು. ॥೨೮। 


ಗುರುದೇವಂ ಮಹಾದೇವಂ ಏಕೀಭಾವಂ ಚ ಭಾವಯೇತ್‌ | 
ಭಾವದ್ವಯಂ ಚ ಭಾವೇನ ನರಕೇ ಕಾಲಮಕ್ಷಯಮ್‌ ॥ 


ಟೀಕು: ಗುರುವನ್ಮೂ ಪರಮೇಶ್ವರನನ್ನೂ ಒಂದೇ ಭಾವವಾಗಿ ಭಾವಿಸಬೇಕು. 
ಅವು ಬೇರೆ ಬೇರೆ ಎಂದರೆ ಎರಡೆಂದು ಭಾವಿಸುವುದರಿಂದ ನರಕದಲ್ಲಿ ಅನೇಕ 
ಕಾಲವಿಹನು. 1೨೮% 


ಗುರುಸಾಹಿತ್ಯಭಕ್ತಾನಾಂ ಸದ್ಗುರುರ್ಲಿಂಗಲೀಯತೇ 

ಲೋಕೇ ಭಾವಮಯಂ ದೇವಿ ಚಂಡಾಲೋ ಗುರುಪಾತಕಃ ॥ 
ಟೀಕು: ಗುರುವಿನಿಂದ ಉಪದೇಶವಾದಂಥಾ ಭಕ್ತರುಗಳಿಗೆ ಭಾವವಾವುದು ಎಂದರೆ, 
ಸದ್ಗುರುವು ಲಿಂಗದಲ್ಲಿಯೇ ಅಡಗಿಹನು ಎಂದು ಭಾವಿಸುವುದು. ಈ ಭಾವವಲ್ಲದೇ 
ಇದ್ದರೆ ಲೋಕದಲ್ಲಿ ಆತನು ಚಂಡಾಲನು, ಗುರುಪಾತಕನು ಎಂಬುದರ್ಥ. 1೩೦% 


ಯೋ ಗುರುರ್ಮ್ಯತಭಾವೇನ ತದ್ದಿನಂ ಯಸ್ಯ ಶೋಚ್ಯತೇ 
ಗುರುಲಿಂಗಪ್ರಸಾದಂ ಚ ನಾಸ್ತಿ ನಾಸ್ತಿ ವರಾನನೇ ॥ 

ಟೀಕು: ಎಲೆ ಪಾರ್ವತಿ ದೇವಿಯೆ, ಆವನಾನೊಬ್ಬನು ಗುರುವು ಸತ್ತನೆಂಬ ಭಾವದಿಂದ 
ಆ ದಿನದಲ್ಲಿ ಅಳುತ್ತಿದ್ದಾನು ಆತಂಗೆ ಗುರುಲಿ೦ಗ ಪ್ರಸಾದವು ಇಲ್ಲ ಇಲ್ಲ 
ಎ೦ದು ಈಶ್ವರನು ಹೇಳಿದನು. ॥೩೧॥ 


ಪ್ರಾಣೇನ ಲಿಂಗಸಂಯುಕ್ತಂ ಪ್ರಾಣಲಿಂಗೇನ ಸಂಯುತಾಃ | 

ಪ್ರಾಣೇನ ತ್ಯಕ್ಷಕಾಲೇ ಚ ತದ್ದೇಹಂ ದಾಹವರ್ಜಿತಮ್‌ ॥ 
ಟೀಕು: ಪ್ರಾಣದೊಡನೆ ಲಿಂಗವು ಕೂಡಿತ್ತು. ಲಿಂಗದೊಡನೆ ಪ್ರಾಣವು ಕೂಡಿತ್ತು. 
ಪ್ರಾಣಹೋಹ ಕಾಲದಲ್ಲಿ ಆ ದೇಹವನು ದಹನವ ಮಾಡಲಾಗದು. 1೩.೨) 


ದಗ್ಗಸ್ಯ ದಹನಂ ನಾಸ್ತಿ ಪಾಕಸ್ಯ ಪಚನಂ ನಹಿ । 
ಜ್ಞಾನಾಗಿದಗದೇಹಸ್ಗ ನ ಚ ದಗ೦ ನ ಚ ಕಿಯಾ ॥ 
ಶ್ರ ಳಿ [a ಸು 


ಪರಮ ರಹಸ್ಯ ೭ 


ಟೀಕು: ಸುಟ್ಟುದನು ಮತ್ತೆ ಸುಡುಹದಿಲ್ಲ, ಅಟ್ಟಂಥಾದ್ದ ಮತ್ತೆ ಅಡುಹದಿಲ್ಲ. 
ಜ್ಞಾನಾಗ್ನಿ! ಯಿಂದ ದಹನವಾದ ದೇಹಕ್ಕೆ ಮತ್ತ ದಹನವೂ ಇಲ್ಲ. ಕ್ರಿಯಾಕಾರ್ಯವೂ 
ಇಲ್ಲ. ॥೩೩॥ 


ವರಾನನೇ ಗುರುಸ್ತಸ್ಮಾತ್ಪಶೂನಾಂ ಪತಿರೇವ ಚ । 
ಪಶುಪಾಶವಿನಿರ್ಮುಕ್ಕಂ ಗುರೋರ್ಭಾವಾ ನಿರೀಕ್ಷ. ಣಮ್‌ ॥ 


ಟೀಕು: ಎಲೆ ಪಾರ್ವತಿ ದೇವಿ, ಅದು ಕಾರಣವಾಗಿ ಶ್ರೀ ಗುರುವು ಪಶುಪ್ರಾಣಿಗಳಿಗೆ 
ಪತಿಯೆಂದು ಹೇಳಲ್ಪಟ್ಟನು. ಆ ಶ್ರೀ ಗುರುವಿನ ಮನೋಹರವಹಂಥಾ ನೋಟವು 
ಪಶುಗಳ ಮಾಯಾಪಾಶವನು ಕೆಡಿಸುವುದು. NAV 


ಪತಿರೇವ ಗುರುಸ್ವೀಣಾಂ ಪರಾನುಗ್ರಹನೈವ ಚ | 
ಸುರತಾರ್ಪಿತಸಂ ಷ್ಟಃ ಸುಭೋಗೀ ಲಿಂಗಸಂಯುತಮ್‌ ॥ 


ಟೀಕು: ಸ್ತೀಯರುಗಳಿಗೆ Ke ಗುರು, ಪರರುಗಳ ಕೈಯಿಂದ ಉಪದೇಶವಂ 
ಕೊಳ್ಳಲಾಗದು. ಆ ಪುರುಷನು ಸುರತಕ್ರೀಡೆಯಿಂದ ಸಂತುಪ್ಪನಾಗಿ ಲಿಂಗ ಸಹಿತವಾಗಿ 
ಭೋಗಿಸುವನು. (೩೫ 


ದೀಕ್ಷಾ ಚ ಪತಿಪತ್ನ್ಯಾ ಚ ಗುರುರೇಕೋ ಭವೇತ್ಸಲು | 

ತನ್ಮನಃ ಪ್ರಾಣನೈವೇದ್ಯಂ ರತಿಸಂಗಂ ವರಾನನೇ ॥ 
ಟೀಕು: ಗ೦ಡ-ಹೆಂಡಿರುಗಳಿಗೆ ಒಬ್ಬ ಗುರುವೇ ದೀಕ್ಷೆಯ ಕೊಡಬೇಕು. ಅವರಿಬ್ಬರ 
ಮನಸ್ಸು ಪ್ರಾಣ ರತಿಕ್ರೀಡೆ ಪರಮೇಶ್ವರಂಗೆ ಅರ್ಪಿತವಹುದು ಎಂದು ಈಶ್ವರನು 
ಪಾರ್ವತಿಗೆ ಹೇಳಿದನು. ॥೩೬॥ 


ಗುರುದೀಕ್ಷಾ ಪತಿಪತ್ನೊ ನರನ್ಯಾಸೃಶ್ನ ನ ಭವತಿ । 


ಶಿವದೀಕ್ಷಾರತಂ ಪ್ರಾಪ್ತೇ ಭಕ್ತಿಹೀನ೦ ತು ಶಾಂಕರಿ ॥ 
ಟೀಕು: ಗಂಡ-ಹೆಂಡಿರುಗಳಿಗೆ ಬೇರೆ ಬೇರೆ ದೀಕ್ಷೆಯು ಇಬ್ಬರು ಗುರುಗಳಿಂದ 
ಸಲ್ಲದು. ಹಾಗೇನಾದರೂ ದೀಕ್ಷೆಯಾಗಿ ಅದು ಭಕ್ತಿ ಹೀನವಹುದು ಕಾಣಾ ಪಾರ್ವತಿ 
ಎಂದು ಈಶ್ವರನು ಹೇಳಿದನು. ॥೩೭॥ 


ಪತಿಪತ್ನ್ಯಾ ಚ ಪುತ್ರಾಶ್ಚ ದಾಸೀಗೃಹಪದಾತಿನಃ | 

ಏಕದೀಕ್ಷಾ ಭವೇದ್ದೇವಿ ವಿಶೇಷತ್ಕುದ್ಧಭಕ್ತಿಮಾನ್‌ | 
ಟೀಕು: ಗಂಡ-ಹೆಂಡರು, ಮಕ್ಕಳು, ತೊತ್ತಿಗರು, ಭ೦ಟರುಗಳಿಗೆ ಒಬ್ಬ ಗುರುವಿನಿಂದ 
ದೀಕ್ಷೆಯಂ ಪಡವುದು ಅತ್ಯಂತ ಉತ್ತಮವು. NAS 


a 
1 
ಲ್ಲ 
ಶ್ತ 
ಲ 
ತ 
ಆ 


ಗುರುರೇಕೋ ಭವೇಲ್ಲಿಂಗಂ ಏಕದೀಕ್ಷಾ ವಿಶೇಷತಃ । 

ಪ್ರಸಾದಂ ತ್ವೇಕಮೇವಸ್ಯಾತ್ತತ್ಯಮೇವ ಮಯೋದಿತಮ್‌ ॥ 
ಟೀಕು: ಗುರು ಒಬ್ಬನು, ಲಿಂಗ ಒಂದು, ದೀಕ್ಷೆಯೂ ಒಂದೇ, ಪ್ರಸಾದವೂ 
ಒಂದೇ ಆದ ದೀಕ್ಷೆಯು ಅತ್ಯಂತ ಉತ್ತಮ. ಇದು ಸತ್ಯವೆಂದು ನನ್ನಿಂದ 
ಹೇಳಲ್ಪಟ್ಟಿತು. ॥೩೯॥ 


ನ ಭವೇತ್ಛತಿಪತ್ನ್ಯೋಶ್ಚ ಗುರುರೇಕೋ ವರಾನನೇ | 

ಗುರುದ್ವಯಂ ಚ ಲಿಂಗಂ ಚ ದ್ವಯಮೇವ ಭವೇತ್ತದಾ ॥ 
ಟೀಕು : ಗ೦ಡ-ಹೆಂಡಿರುಗಳಿಗೆ ಒಬ್ಬ ಗುರುವಾಗದಿದ್ದರೆ ಭಕ್ತಿಯಲ್ಲ. ಇಬ್ಬರು 
ಗುರು ಎರಡು ಲಿಂಗವೆಂದು ಹೇಳಲ್ಪಡುವುದು. ಅದು ನಿಮಿತ್ಯ ಒಬ್ಬ ಗುರುವೇ 
ಶ್ರೇಷ್ಠವು. Wel 


ತಥಾ ದೀಕ್ಷಾ ದ್ವಿಧಾ ಚೈವ ಪ್ರಸಾದಂ ದ್ವಿವಿಧಂ ಭವೇತ್‌ । 

ಯೇ ತದ್ವ್ದಯಮಿದಂ ದೇವಿ ವಿಶೇಷಂ ಪಾತಕಂ ಭವೇತ್‌ ॥ 
ಟೀಕು: ದೀಕ್ಷೆಯು ಗಂಡ-ಹೆಂಡಿರುಗಳಿಗೆ ಇಬ್ಬರಿಂದ ದೀಕ್ಷೆ ಎನ್ನಿಸಿಕೊಂಬುದು 
ಪ್ರಸಾದವೂ ಎರಡಾಗುವುದು. ಹೀಗೆ ಇವು ಎರಡೆರಡಾದರೆ 
ಮಹಾಪಾತಕವು. SON 


ಪತಿ-ಪತ್ನಿ ಗುರೋರ್ಲಿಂಗಂ ಏಕೀಭಾವಂ ನ ಪಶ್ಯತಿ | 
ಅಷ್ಟವಿಂಶತಿಕೋಟ್ಯಸ್ತು ನರಕೇ ಕಾಲಮಕ್ಷಯಮ್‌ ॥ 
ಟೀಕು: ಗಂಡ-ಹೆಂಡಿರು ತಮ್ಮ ತಮ್ಮ ಗುರುವನು, ಲಿಂಗವನು ಒಂದೇ ಭಾವದಲ್ಲಿ 
ಕಾಣದಿದ್ದರೆ, ಅವರು ಇಪ್ಪತ್ತೆಂಟು ನರಕದಲ್ಲಿ ಅನೇಕ ಕಾಲ ಇರುತ್ತಿಹರು. ॥೪೨॥ 


ಅಲ್ಲಿಯ ಪರಿಯಂತರ ಗುರು ಮಹಾತ್ಮೆಯು. 
(ಪ್ರಕೃತಿಕಾಯ, ಜ್ಞಾನಕಾಯ ಲಕ್ಷಣವು) 


ದೇವ್ಯೋವಾಚ: 

ಯಥಾ ಪ್ರಕೃತಿಕಾಯಶ್ಚ ಜ್ಞಾನಕಾಯಸ್ತಥಾ ಭವೇತ್‌ । 

ಭೇದಂ ಕಿಂ ದ್ವಯೋರ್ಜಾತಂ ಕಿಂ ಬೀಜಂ ಕಥಯಸ್ವ ಮೇ॥ 
ಟೀಕು: ಪ್ರಕೃತಿಕಾಯ ಹೇಗೆ ಅಹುದು, ಜ್ಞಾನಕಾಯ ಹೇಗೆ ಅಹುದು, ಈ ಎರಡಕ್ಕೆ 
ಭೇದವಾವುದು, ಬೀಜವೇನು, ಈ ತಾತ್ಟರ್ಯವನು ನನಗೆ ಹೇಳು ಎಂದು ದೇವಿಯು 
ಬೆಸಗೊಂಡಳು. ॥೪೩। 


ಈಶ್ವರ ಉವಾಚ 

ಮಹಂತಂ ಮನುತೇ ಯೇನ ಯಚ್ಛೋತ್ರೇಯಸ್ಯ ಸದ್ಗುರೋಃ | 

ತಚ್ಛಬ್ದಂ ಬೀಜಮೇವೋಕ್ತಂ ಜ್ಞಾನಾಂಗನ್ಯ ಪ್ರಗಲ್ಲತೇ ॥ 
ಟೀಕು: ಸದ್ಗುರುವಿನ ದೆಸೆಯಿಂದ ಅವನಾನೊಬ್ಬನ ಕಿವಿಯಲ್ಲಿ ಬ್ರಹ್ಮೋಪದೇಶವು 
ಹೇಳಲ್ಪಟ್ಟಿತ್ತು. ಆ ಶಬ್ದವೇ ಬೀಜವೆಂದು ಹೇಳಲ್ಲಡುವುದು ಕಾಣಾ ಎಂದು ಈಶ್ವರನು 
ಹೇಳಿದನು. ॥೪೪॥ 


ಶಿವಮಂತ್ರಾಕ್ಷರಂ ಬೀಜಂ ಗುರೋರಾತ್ಮಸಮಾಹಿತಮ್‌ । 

ಸ ಪ್ರಾಣಿ ಜ್ಞಾನಕಾಯಶ್ಚ ಪ್ರಕೃತಿಪ್ರತಿಬಿಂಬಕಮ್‌ ॥ 
ಟೀಕು: ಗುರುವಿನ ದೆಸೆಯಿಂದುಪದೇಶವ ಪಡೆದಂಥಾ ಶಿವಮಂತ್ರಾಕ್ಷರವೇ 
ಬೀಜವೆನಿಸಿಕೊಂಬುದು. ಅಂಥಾ ಪ್ರಾಣಿ ಜ್ಞಾನಕಾಯವೆನಿಸಿಕೊಂಬನು., 
ಶಿವಮಂತ್ರದೀಕ್ಷೆ ಇಲ್ಲದವನು ಪ್ರಕೃತಿಕಾಯವೆನಿಸಿಕೊ೦ಬನು. (೪೫॥ 

ಪ್ರಕೃತಿಕಾಯವೆಂದೆರ ಅಜ್ಜಾನಿಯೆಂದರ್ಥ. 


ಪ್ರಕೃತಿಜ್ಞಾನಕಾಯಶ್ಚ ದ್ವಿಧಾ ಭೇದಂ ಸಮನ್ಸಿತಮ್‌ | 
Rl ತದ್ಗುಣನಭಾವೇನ ಜ್ಞಾನಕಾಯಸ್ತ ಸಥಾ ಭವೇತ್‌ ॥ 


ಟೀಕು: ಕಾಯವು, ಪ್ರಕೃತಿ ಕಾಯ ಜ್ಞಾನಕಾಯವೆಂದು ಎರಡು 
ಭೇದವಾಗಿಹುದು. ಶಿವಮಂತ್ರ ದೀಕ್ಷೆಯಾಗಲಾಗಿ ಪ್ರಕೃತಿಕಾಯವು ತೊಗಲಿ 
ಜ್ಞಾನಕಾಯವಹುದು. ॥೪೬॥ 


ದಿವಾರಾತ್ರಂ ನ ಚ ಜ್ಞಾನಂ ನ ಕಾಲಶ್ಗಾಪಿ ಕಲ್ಪಿತಮ್‌ । 
ನ ಪ್ರಸೂತೋ ಯಥಾ ಜ್ಞಾನಂ ದರ್ಪಣಂ ಪ್ರತಿಬಿಂಬವತ್‌ ॥ 


ಟೀಕು: ಹಗಲು-ರಾತ್ರಿ ಎಂಬುದಿಲ್ಲ, ಕಾಲವೆಂಬುದಿಲ್ಲ. ಕಲ್ಪಿತವೆಂಬುದಿಲ್ಲ. ಇದು 
ಜ್ಞಾನಕಾಯನ ಲಕ್ಷಣವು, ಅಜ್ಞಾನದ ಲಕ್ಷಣವು ಹೇಗೆಂದರೆ ಕನ್ನಡಿಗೊಳಗಣ 
ಛಾಯೆಯ ಮರ್ಯಾದೆ, ಅದರ ತಾತ್ತರ್ಯವೇನೆಂದರೆ ದಿವರಾತ್ರಿ 
ಕಲ್ಪಿತವೆಂದು ಆಚರಿಸುಹವೆ ಅಜ್ಞಾನದ ಲಕ್ಷಣವೆಂದು ಹೇಳಲ್ಲಡುವುದು. ಇದು 
ಕರ್ಮಸಂಪಾದನೆಯೆಂದರಿವುದು. NPE 


೧೦ ಪರಮ ರಹ: 


ಆ 


ಭಾಲೇ ತ್ರಿಪುಂಡಕಂ ಯತ್‌ ಸ್ಯಾತ್‌ ಗಲೇರುದ್ರಾಕ್ಷಮಾಲಿಕಾ | 

ವಕ್ತೇ ಷಡಕ್ಟರಮಂತ್ರಂ ಸ ರುದ್ರೋ ನಾತ್ರ ಸಂಶಯಃ ॥ 
ಟೀಕು:ಆವನಾನೊಬ್ಬನ ಲಲಾಟದಲ್ಲಿ ಭೂತಿ, ಕೊರಳಲ್ಲಿ ರುದ್ರಾಕ್ಷಿಯ 
ಮಾಲೆ, ಮುಖದಲ್ಲಿ ಷಡಕ್ಷರ ಮಂತ್ರವಿದ್ದುದು, ಆತನು ರುದನು, ಇದಕ್ಕೆ 
ಸಂಶಯವಿಲ್ಲ. YON 


ದೇವ್ಯೋವಾಚ: 

ಅಕ್ಷರಸ್ಯ ಕಥೋತ್ರತ್ರಿಃ ಅಕ್ಷರಸ್ಯ ಕಥಂ ಗುಣಮ್‌ | 

ಅಕ್ಷರಸ್ಯ ಕಥಂ ಭೇದಂ ಬ್ರೂಹಿ ಮೇ ಪರಮೇಶ್ವರಾ I 
ಟೀಕು: ಷಡಕ್ಷರದ ಉತ್ಪತ್ತಿ ಹೇಗೆ, ಅದರ ಗುಣವು ಹೇಗೆ, ಷಡಕ್ಷರದ ಭೇದವಾವುದು. 
ಎಲೆ ಪರಮೇಶ್ವರನೆ ಹೇಳು ಎಂದು ಪಾರ್ವತಿಯು ಬೆಸಗೊಂಡಳು. NPE 


ಈಶ್ವರೋವಾಚ: 
ಯಥಾ ಕ್ಷೇತ್ರಸ್ಯ ಬೀಜಸ್ಯ ಸಂಬಂಧಿತಂ ತಥಾ । 
ತತ್ರ ಸ್ಥಾನೇ ಪ್ರವರ್ತತೇ ತಸ್ಯ ಜಾತಮಿದಂ ಶ್ರುಣು ॥ 
ಟೀಕು: ಕ್ಷೇತ್ರಕ್ಕೂ, ಬೀಜಕ್ಕೂ ಸಂಬ೦ಧವೆರಡು ಪ್ರಕಾರವಾಯಿತ್ತು. ಆ ಮರ್ಯಾದೆಯಲ್ಲಿ 


ರ್‌ೂ 


ಅಕ್ಷರಕ್ಕೂ ಎರಡು ಪ್ರಕಾರವಾಯಿತ್ತು ಕೇಳಾ ಎಂದು ಈಶ್ವರನು ಹೇಳಿದನು. ॥೫೦॥ 


ತಚ್ಛಿಷ್ಯ ಜ್ಞಾನಕ್ಷೇತ್ರಾದಿ ಕರ್ಣದ್ದಾರ ಯಥಾ ಗುರುಃ । 

ತನ್ಮಂತ್ರಂ ಬೀಜಮೇವೋಕ್ತಂ ತತ್ರ ಕ್ಷೇತ್ರಸಮನ್ವಿತಮ್‌ ॥ 

ಟೀಕು: ಆ ಶಿಷ್ಕನ ಜ್ಞಾನಕ್ಷೇತ್ರವೆನಿಸಿದಂಥಾ ಕರ್ಣದಲ್ಲಿ ಶ್ರೀಗುರುವು 
ಉಪದೇಶಿಸಿದಂಥಾ ಶಿವಮಂತ್ರವು ಬೀಜವೆನಿಸಿಕೊಂಡಿತ್ತು ಆ ಶಿಷ್ಯನ ಕರ್ಣವು 
ಕ್ಷೇತ್ರವೆನಿಸಿಕೊ೦ಬುದು. SON 


ಬೀಜಂ ದ್ವಿವಿಧರೂಪಂ ಸ್ಯಾನ್ಮಂತ್ರಂ ನ್ಯಾಸಂ ವರಾನನೇ | 
ಏಕೋದೀರ್ಥಸ್ತು ಯಃ ಕುರ್ಯಾತ್ತಂಚಮಂ ಶಕ್ತಿಮಾಶ್ರಯೇತ್‌ ॥ 
ಟೀಕು: ಹಿಂದೆ ಹೇಳಿದಂತೆ ಐದಕ್ಷರನೆಂಬ ಬೀಜವು ಮಂತ್ರವೆಂದು ನ್ಯಾಸವೆಂದು 
ಎರಡು ಭೇದವನುಳ್ಳುದಹುದು. ನ್ಯಾಸವು ಶಕ್ತಿಯನಾಶ್ರಯಿಸುವುದೆಂ-ದರಿವುದು. 
॥೫೨॥ 
ಅಕ್ಷರಾದಿ ತವರ್ಗಾಂತಂ ಪವರ್ಗಾಂತಂ ಶುಭಾನನೇ । 
ಯವರ್ಗಾಕ್ಷರತ್ರಯಂ ಚೈವ ಪ್ರಣವಾದಿ ಪ್ರಶಸ್ಯತೇ ॥ 


ಪರಮ ರಹಸ್ಯ ೧೧ 


ಟೀಕು: ತವರ್ಗದ ಕಡೆಯಕ್ಷರವು ಮೊದಲಕ್ಟರವೆಂದರಿವುದು. ಪವರ್ಗದ 
ಕಡೆಯಕ್ಟರವು ಯವರ್ಗದ ಮೂರಕ್ಷರವು ಇವು ಪಂಚಾಕ್ಷರಂಗಳು ಪ್ರಣವದ 
ಮೊದಲಲ್ಲಿ ಪ್ರಶಸ್ತವಾಗಿಹುದು. ॥೫೩॥ 


ದಾಂತಂ ಭಾಂತಂ ಚ ವಾಂತಂ ತುತ್ತ ೈತೀಯಸ್ಪರಭೂಷಿತಮ್‌ | 
ಲಾಂತಂ ಪಕ್ಚಸ್ಟರೂಪೆ ೇೀತಂ ಮಾಂತಂ "ಪಂಚಾಕ್ಷರೀ ಸ ಸ್ಮ ತಮ್‌ ॥ 


ಟೀಕು: ದ ಕಾರದ ಕಡೆಯಕ್ಷರವು, ಬ ಕಾರದ ವ ಕಾರದ ಕಡೆಯ 
ಮೂರನೆಯ ಸ್ವರದಿ೦ದ ಅಲರಿಕರಿಸಲ್ಪಟ್ಟುದು. ಲಕಾರದ ಕಡೆಯ ದೀರ್ಫವನುಳ್ಳುದು. 
ಮ ಕಾರದ ಕಡೆಯದು ಇದೀಗ ಪರಿಚಾಕ್ಷರೀ ಎಂದು ಹೇಳಲ್ಪಟ್ಟುದು. BN 


ಪ್ರಣವೇನ ಸಮಾಯುಕ್ತಂ ಷಡಕ್ಷರಮಿಹೋಚ್ಯತೇ । 

ಏತಸ್ಮಿನ್‌ ಪ್ರಣವೇನೈವಾದ್ವಯೋರ್ನಾಮ ಪ್ರವರ್ತತೇ ॥ 
ಟೀಕು: ಪ್ರಣವವು ಕೂಡಿ ಷಡಕ್ಷರವೆಂದು ಹೇಳಲ್ಬಟ್ಟಿತ್ತು. ಈ ಪ್ರಣವದಲ್ಲಿ ಎರಡು 
ಹೆಸರು ವರ್ತಿಸಲ್ಪಡುತ್ತಂ ಇಹುದು. 1೫೫ 


ತ್ವದೀಯಂ ಪ್ರಣವಂ ಕಿಂಚಿನ್ನದೀಯಂ ಪ್ರಣವಂ ತಥಾ । 
ದ್ವಿತೀಯಂ ದೇವಿ ಮಂತ್ರಾಣಾಂ ಶಕ್ತಿಭೂತಂ ನ ಸಂಶಯಃ ॥ 


ಟೀಕು: ಎಲೆ ದೇವಿ ಎನ್ನ ಸಂಬಂಧವಹಂಥಾ ಪ್ರಣವು ಕಿರಿದು೦ಟು. ಮಂತ್ರಂಗಳಿಗೆ 
ಇದು ಶಕ್ತಿಮಯವು ಕಾಣಾ, ಇಂತು ಈ ಎರಡು ಪ್ರಕಾರವು ಸಂಶಯವಿಲ್ಲದುದೆಂದು 
ಈಶ್ವರನು ಹೇಳಿದನು. ॥೫೬॥ 


ಅಕಾರೋಕಾರ ಮಕಾರೋ ಮದೀಯ ಪ್ರಣವಸ್ಥಿತಾ | 
ಉಕಾರಶ್ಚ ಮಕಾರಶ್ವ ಅಕಾರಶ್ಚ ಕ್ರಮೇಣ ವೈ | 
ದ್ವಿತೀಯಂ ಪ್ರಣವಂ ವಿದ್ಧಿ ತ್ರಿಮಾತ್ರಫಲಮತ್ತಮಮ್‌ ॥ 

ಟೀಕು: ಅಕಾರ ಉಕಾರ ಮಕಾರಂಗಳು ನನ್ನ ಸಂಬಂಧವಾದಂಥಾ ಪ್ರಣವಂಗಳು. 
ಉಕಾರ ಮಕಾರ ಅಕಾರವು ಕ್ರಮತಪ್ಪದೆ ತ್ರಿಮಾತ್ರೆಯೆನಿಸೂದು. ಈ 
ಮೂರಕ್ಷರವು ನನ್ನ ನಿನ್ನ ಸಂಬಂಧವಹುದು. ಈ ಪ್ರಕಾರದ ಅರಿವು ಆರಿಗೂ 
ಅಳವಡದು. ಲಿಂಗಜಂಗಮವು "ನನ್ನ ನಿನ್ನ ಸಂಬಂಧ” ಕಾಣಾ ಎಂದು 
ಈಶ್ವರನು ಹೇಳಿದನು. ೫೮% 


೧೨ ಪರಮ ರಹ: 


ಆ 


ಷಡಕ್ಷರಂ ಸಮಾಖ್ಯಾತಂ ಷಡಾನನ ಸಮನ್ವಿತಮ್‌ । 

ಷಡ್ಜ್ಬೇದಂ ಯೇ ನ ಜಾನಾತಿ ಪೂಜಾಯಾಂ ನಿಷ್ಠಲಂ ಭವೇತ್‌ ॥ 
ಟೀಕು: ಈ ಷಡಕ್ಷರವು ನನ್ನ ಆರು ಮುಖದಿಂದ ಕೂಡಿಹುದು. ಈ 
ಆರಕ್ಷರದ ಭೇದವನು ಆವನಾನೊಬ್ಬನು ಅರಿಯನು. (ಆವನು) ಮಾಡಿದ 
ಪೂಜೆಯು ನಿಷ್ಠಲವಹುದು. (ವಿಶೇಷಃ ಈಶ್ವರ೦ಗೆ ಪುರಾಣ ಪ್ರಸಿದ್ಧವಾಗಿ ಆರು 
ಮುಖವುಂಟೆಂಬುದು ತಾತ್ಪರ್ಯಾರ್ಥವು.) EN 


ಷಡಕ್ಷರಾಣಿ ಕ್ರಮಶಃ ಷಡಾಧಾರಸ್ಯ ಬೀಜಕಮ್‌ । 
ಯೇ ತದೀಜಾಕರಂ ಜ್ಞಾತ್ಸಾ ದುರ್ಲಭಂ ಶುಣು ॥ 
ಬ ಛೈ ಜನದ ಸರತ 
ಟೀಕು: ಈ ಷಡಕ್ಷರಂಗಳು ಷಡಾಧಾರ ಚಕಕ್ಕೆ ಕ್ರಮ ತಪ್ಪದೆ ಬೀಜಾಕ್ಷರಂಗಳು. 
ಈ ಬೀಜಾಕ್ಷರಂಗಳನರಿವುದು  ದುರ್ಲಭವೆಂದು ಈಶ್ವರನು ಪಾರ್ವತಿಗೆ 
ಹೇಳಿದನು. [Xe] 


ಏಕಮೇಕಾಕ್ಷರಂ ಚೈವ ಪಂಚಪಂಚಪ್ರವರ್ತತಾಮ್‌ । 
ಇತಿ ಭೇದ ಕಳಾಜ್ಞಾನಂ ದುರ್ಲಭಂ ಶ್ರುಣು ಪಾರ್ವತಿ ॥ 

ಟೀಕು: ಒಂದೊಂದು ಅಕ್ಷರವು ಐದು ಪ್ರಕಾರವಾಗಿ ವರ್ತಿಸುವುದು. ಈ ಕ್ರಮವು 
ಮುಂದೆ ಅರ್ಪಿತ ಸ್ಥಳದಲ್ಲಿ ವಿಸ್ತಾರವಾಗಿ ಹೇಳಿಹೆನು. ಈ ಭೇದವನರಿವುದು 
ಸುಲಭವಲ್ಲವೆಂದು ಈಶ್ವರನು ಹೇಳಿದನು. ॥೬೧॥ 


ದೇವ್ಯೋವಾಚ: 
ಜ್ಞಾನಕಾಯಃ ಸಮಾಖ್ಯಾತಂ ಷಡಾಧಾರೈಶ್ನ ಸಂಯುತಃ | 
ತದ್ದೀಜಾಕ್ಷರಮೇವೇಶ ಕಿಂ ಭೇದಂ ಕಥಯಸ್ವ ಮೇ ॥ 
ಟೀಕು: ಜ್ಞಾನಕಾಯವು ಷಡಾಧಾರಗಳಿಂದ ಕೂಡಿಹುದು. ಅದರ ಬೀಜಾಕ್ಷರವನು 
ಏನು ಭೇದವೆಂಬುದನು ಎಲೆ ಪರಮೇಶ್ವರನೆ ಎನಗೆ ಹೇಳು ಎಂದು 
ಬೆಸಗೊಂಡಳು. ॥೬೨॥ 


ಈಶ್ವರ ಉವಾಚ: 
ಆಧಾರಸ್ಯ ನಕಾರಂಚ ಸ್ಫಾಧಿಷ್ಠಾನಂ ಮಕಾರಕಮ್‌ | 
ಶಿಕಾರಂ ಮಣಿಪೂರಂ ಚ ವಕಾರಂ ಚ ಹ್ಯನಾಹತಮ್‌ ॥ 
ಯಕಾರಂ ಚ ವಿಶುದ್ಧಿಸ್ಯಾದಾಜ್ಞಾ ಪ್ರಣವಮೇವ ಚ । 
ಏವಂ ಬೀಜಾಕ್ಷರಭೇದಂ ಜ್ಞಾನಕಾಯಮಿದಂ ಶ್ರುಣು ॥ 


ಪರಮ ರಹಸ್ಯ ೧೩ 


ಟೀಕು: ಆಧಾರ ಚಕ್ರಕ್ಕೆ ನಕಾರವು, ಸ್ವಾದಿಷ್ಠಾನ ಚಕ್ರಕ್ಕೆ ಮಕಾರವು. ಮಣಿಪೂರಕ 
ಚಕ್ರಕ್ಕೆ ಶಿಕಾರವು. ಅನಾಹತಕ್ಕೆ ವಕಾರವು ವಿಶುದ್ಧಿ ಚಕಕ್ಕೆ ಯಕಾರವು. ಆಜ್ಞಾಚಕ್ಕಕ್ಕೆ 
ಪ್ರಣದವು, ಈ ಪ್ರಕಾರದಲ್ಲಿ" ಬೀಜಾಕ್ಷರಭೇದವು. ಇದೀಗ ಜ್ಞಾನಕಾಯವು ಕಾಣ 
ಪಾರ್ವತಿ ಕೇಳು ಎಂದು ಈಶ್ವರನು ನುಡಿದನು. ॥೬೩-೬೪॥ 


ದೇವ್ಯೋವಾಚ: 
ಕಥಂ ಲಿಂಗಸ್ಥಲೇ ಚೈವ ಸದಾ ಲಿಂಗಕಳಾ ಭವೇತ್‌ | 
ಕಿಂ ಭೇದಂ ಸ್ಥಾಪಿತೋ ಯಸ್ಯ ಕಾರುಣ್ಯಾದ್ಬೂಹಿ ಶಂಕರ ॥ 


ಟೀಕು: ಲಿಂಗಸ್ಥಲದಲ್ಲಿ ಲಿಂಗ ಹಂ ಹೇಗೆ ಅವುದಾನೊಂದು ಕಳೆಯನು 
ಸ್ಥಾಪಿಸುವ ಚೀದವಾವುದು. ಇದನು ಕರುಣದಿಂದ ತಿಳಿಸು ಎಂದಳು. ॥೬೫॥ 


ಕಿ೦ ವಾ ವಸ್ತು ಯಥಾ ಜಾತಂ ಕಿಂ ಗ್ರಾಹ್ಯಂ ಕಿಂ ತು ಭೇದತಃ। 
ಕಳಾ ಸ್ಥಾಪ್ಯ ಯಥಾ ಭೇದಂ ಬ್ರೂಹಿ ಮೇ ಪ ಪರಮೇಶ್ವರ | 


ಟೀಕು: ವಸ್ತುವೆಂದರೇನು, ಅದು ಹೇಗೆ ಆಯಿತು, ಅದನು ಗ್ರಹಿಸುವ 
ಭೇದವೇನು, ಕಳೆಯ ಸ್ಥಾಪಿಸುವ ಭೇದವೇನು, ಎಲೆ ಪರಮೇಶ್ವರನೆ ತಿಳಿಸುವೆಯಾ 
ಎಂದಳು. ॥೭೬॥ 


ಯಥಾ ಅಗ್ನಿಸ್ತಥಾ ಕಾಷ್ಟೇ ಯಥಾ ಕ್ಷೀರಸ್ತಥಾ ಫೃತಮ್‌ | 

ಯಥಾ ತಿಲೇ ತಥಾ ತೈಲಂ ಸರ್ವತ್ರಾವಸ್ಥಿತಾ ಕಳಾ॥ 
ಟೀಕು: ಕಾಷ್ಠದಲ್ಲಿ ಅಗ್ನಿ ಹೇಗೆ ಹಾಗೆ, ಹಾಲಿನಲ್ಲಿ ತುಪ್ಪವು ಹೇಗೆ ಹಾಗೆ. 
ಎಳ್ಳಿನಲ್ಲಿ ಎಣ್ಣೆಯು ಹೇಗೆ ಹಾಗೆ, ಎಲ್ಲಾ ತಾವಿನಲ್ಲಿಯೂ ಕಳೆಯು ಇರುತ್ತಂ 
ಇಹುದು. ॥೬೭॥ 


ಜ್ವಲತ್ಕಾಲಾನಲಾಭಾಸಾ ತಟಿತ್ಕೋಟಿಸಮಪ್ರ ಪ್ರಭಾ | 

ತಸ್ಕಾರ್ದಾ ಚ ಶಿಖಾ ಸೂಕ್ಷ ೦ ” ಚಿದ್ರಪಾ ಪರಮಾ ಕಳಾ ॥ 
ಟೀಕು: 'ಹೊಳವುತ್ತಿಹ ಕಾಲಾಗ್ನಿಯೋಪಾದಿಯ ಕಾಂತಿಯನುಳ್ಳಂಥಾ, 
ಕೋಟಿ ಮಿಂಚುಗಳಿಗೆ ಸಮಾನವಹಾ ಪ್ರಭೆಯನುಳ್ಳಂಥಾ, ಜ್ಞಾನಸ್ವರೂಪವಹಂಥಾ, 
ಉತ್ತಮವಹಂತಾ, ಸೂಕ್ಷ ವಹ೦ತಾ ಕಳೆಯು ಶಿಖಾಗ್ರದಲ್ಲಿ ಇರುತ್ತಂ 
ಇಹುದು. ॥೬೮॥ 


೧೪ ಪರಮ ರಹಸ್ಥ 


ವಾಚಾತೀತಾ ಮನೋತೀತಾ ವರ್ಣಾತೀತಾ ಚ ತತ್ತ್ವತಃ | 

ಜ್ಞಾನಾತೀತಂ ನಿರಂಜನ್ಯಾ ಕಳಯಾ ಸೂಕ್ಷ ಭಾವಯೇತ್‌ ॥ 
ಟೀಕು: ಆ ಕಳೆಯು ವಾಕ್ಕುಗಳ ಮೀರಿತ್ತು. ಅಕ್ಷರಂಗಳ ಮೀರಿತ್ತು. ಮನಸನೂ 
ಮೀರಿತ್ತು ಜ್ಞಾನವನೂ ಮೀರಿತ್ತು. ನಿರಂಜನವಹಂತಾ ಸೂಕ್ಷ್ಮ ಕಳೆಯೆಂದು 
ಭಾವಿಸೂದು. NEE 


ಏವಂ ಭೇದಾಕಳಾ ದೇವಿ ಸದ್ಗುರುಃ ಶಿಷ್ಯಮಸ್ತಕೇ | 

ಹಸ್ತಾಬ್ದಮಥನಂ ಗ್ರಾಹ್ಯಂ ತಸ್ಯ ಭಾವ ಕರೋದಿತಮ್‌ ॥ 
ಟೀಕು: ಎಲೇ ದೇವಿಯೇ, ಶ್ರೀಗುರುವು ಶಿಷ್ಯನ ಮಸ್ತಕದಲ್ಲಿ ತನ್ನ ಹಸ್ತಕಮಲವನ್ನಿರಿಸಿ 
ಈ ಪ್ರಕಾರವಹ ಕಳೆಯನು ಪ್ರತಿಷ್ಟೆಯನು ಮಾಡಿದಾತನಾಗಿರಲು, ಆ ಕಳೆಯು 
ಗುರುವಿನ ಹಸ್ತದಿಂದ ಹುಟ್ಟುತ್ತೆಂದರಿವುದು. ॥೭೦॥ 


ಯಥಾ ಕಳಾ ತಥಾ ಭಾವಂ ಯಥಾ ಭಾವಂ ತಥಾ ಮನಃ । 

ಯಥಾ ಮನಸ್ತಥಾ ದೃಷ್ಟಿರ್ಯಥಾ ದೃಷ್ಟಿಸ್ತಥಾ ಸ್ಥಲಮ್‌ ॥ 
ಟೀಕು: ಹೇಂಗೆ ಕಳೆಯೋ ಹಾಂಗೆ ಭಾವವು, ಹೇಂಗೆ ಭಾವವೋ ಹಾಂಗೆ 
ಮನವು. ಹೇಂಗೆ ಮನಸ್ಸೋ ಹಾಂಗೆ ದೃಷ್ಟಿಯು, ಹೇಂಗೆ ದೃಷ್ಟಿಯೋ ಹಾಂಗೆ 
ಸ್ಥಲವು. NEO 


ಕರ್ಣದ್ದಾರಂ ಯಥಾ ವಾಕ್ಯಂ ಗುರುಣಾ ಲಿಂಗದೀಯತೇ । 

ಅಷ್ಟಪ್ರಾಣಸ್ತಥಾ ಭಾವಂ ತ್ರಿಧಾಮೈಕ್ಯಂ ವರಾನನೇ ॥ 
ಟೀಕು: ಕರ್ಣದ್ದಾರದಲ್ಲಿ ಹೇಗೆ ಮಂತ್ರವಾಕ್ಯವು ಹೇಳಿ ಗುರುವಿಂದಲೇ ಲಿಂಗವು 
ಕೊಡಲ್ಪಟ್ಟತ್ತು. ಇಷ್ಟಲಿಂಗ ಪ್ರಾಣಲಿಂಗ ಭಾವಲಿಂಗವು ಈ ಮೂರು ಲಿಂಗಗಳು 
ಒಂದೇ ಕಾಣ ಎಲೆ ದೇವಿಯೆಂದು ಈಶ್ವರನು ಹೇಳಿದನು. ॥೭೨॥ 


ದೇವ್ಯೋವಾಚ: 

ಲಿಂಗಭಕ್ತಿರಿತಿ ಖ್ಯಾತಾ ಗುರುಹಸ್ತೇ ಚ ಜಾಯತೇ । 

ಕಿಂ ವಾ ಹರಕರೋತ್ಪತ್ತಿ: ಬ್ರೂಹಿ ಮೇ ಪರಮೇಶ್ವರ ॥ 
ಟೀಕು: ಲಿಂಗಭಕ್ಷಿಯೆಂಬುದು ಗುರುವಿನ ಅಂಗೈಯಲ್ಲಿ ಹುಟ್ಟಿತ್ತು. ಇದು 
ಪ್ರಸಿದ್ಧವಾಗಿ ನನ್ನಿಂದ ಹೇಳಲ್ಪಟ್ಟತ್ತು. ಮುನ್ನ ಹೇಗೆ ಹುಟ್ಟಿತ್ತು ಎಂಬುದನ್ನು ಹೇಳು 
ಎಂದಳು. ॥೭೩॥ 


ಪರಮ ರಹಸ್ಯ ೧೫ 


ವಪುರೇವ ಸಮುತ್ಪನ್ನಂ ತತ್ಪಾಣಂ ಮಿಶ್ರಿತಂ ಭವೇತ್‌ । 
ಯಥಾ ಗುರುಕರೇ” ಜಾತೋ, ಅಿಂಗಭಕ್ತಿವಿಭೇದತಃ | 


ಟೀಕು: ಪ್ರಾಣವು ದೇಹದ ಕೂಡೆ ಹುಟ್ಟಿತ್ತು. ಆ ದೇಹದೊಡನೆ ಮಿಶ್ರವಾದಂತ 
ಪ್ರಾಣವು ಗುರುವಿನ ಹಸ್ತದಲ್ಲಿ ಹುಟ್ಟ ಲಿಂಗಭಕ್ತಿಯನುಳ್ಳುದಾಯಿತು. ॥೭೪॥ 


ತತ್ಪಾಣೋ ಲಿಂಗದೇಹತ್ಚ ಜಾತಾ ಗುರುಕರೇಇಪಿ ಚ | 
ಆಚಾರಂ ಗೌರವಂ ಲೈಂಗ್ಯ ೦ ಜಂಗಮಂ ಚ ಪ್ರಸಾದಕಮ್‌ ॥ 
ಮಹಾಲಿಂಗಮಿದಂ ಜ್ಞೇಯಂ ಷ ಷಡ್ಡಿಧಂ ವಾಗ | 
ಅತಿ ಭೇದಂ ನ ಜಾನಾತಿ ಪ್ರಸಾದಂ ನಿಷ್ಠಲಂ ಭವೇತ್‌ ॥ 


ಟೀಕು: ಆ ಪ್ರಾಣನು ಗುರುವಿನ ಹಸ್ತದಲ್ಲಿ ಹುಟ್ಟ ಲಿಂಗದೇಹಿಯೆನಿಸಿಕೊಂಡನು. 
ಆ ಪ್ರಕಾರವಹಂತಾ ಜ್ಞಾನಿಯು ಪುರುಷನು, ಆಚಾರಲಿಂಗ ಗುರುಲಿಂಗ ಶಿವಲಿಂಗ 
ಜಂಗಮಲಿಂಗ ಪ್ರಸಾದಲಿಂಗ ಮಹಾಲಿಂಗ ಇಂತೀ ಆರು ಪ್ರಕಾರವಹಂತ 
ಲಿಂಗವ್ರತವನು ಅರಿತು ಆಚರಿಸೂದು, ಈ ಭೇದವನ್ನು ಅರಿಯದಿದ್ದರೆ ಪ್ರಸಾದವು 
ನಿಷ್ಠಲವಹುದು. ॥೭೫-೭೬॥। 


ದೇವ್ಯೋವಾಚ: 

ಬಾಹ್ಯಾಂಗೇ ದೃಶ್ಯತೇ ಲಿಂಗಂ ಪ್ರಾಣದೇಹಸ್ಯ ಮಧ್ಯತಃ । 

ಪ್ರಾಣಸ್ಯ ಲಿಂಗಸಂಬಂಧಂ ಬ್ರೂಹಿ ಮೇ ಪರಮೇಶ್ವರ ॥ 
ಟೀಕು: ದೇಹದ ಮೇಲೆ ಲಿಂಗವು ಕಾಣಲಡುತ್ತಿಹುದು, ದೇಹದೊಳಗೆ ಪ್ರಾಣವಿದ್ದುದು. 
ಪ್ರಾಣಂಗೆ ಲಿಂಗವು ಸಂಬಂಧವಾದ ಪ್ರಕಾರವನು ಪರಮೇಶ್ವರನೇ ಹೇಳು 
ಎಂದಳು. N೭೭ 


ಈಶ್ವರೋವಾಚ: 

ತಥಾಪಿ ಪ್ರಾಣಲಿಂಗಸ್ಯ ವೇದ್ಯತೇ ಸರ್ವಮಿಂದ್ರಿಯಮ್‌ । 

ವೇದ್ಯತೇ ಸರ್ವದೇಹಾನಾಂ ಪಾವಕೋ ಸಲಿಲಂ ಯಥಾ ॥ 
ಟೀಕು: ಅಗ್ನಿಯು ಉದಕವನು ಹೇಂಗೆ ಉಷ್ಣವನು ಮಾಡುವನು. ಆ ಪ್ರಕಾರದಲ್ಲಿ 
ಲಿಂಗ ಸಂಪರ್ಕದಿಂದ ಸರ್ವೇಂ೦ಯವನ್ನುಳ್ಳಂಥಾ ಪ್ರಾಣನು ತನ್ನ ಪೂರ್ವಗುಣವನ್ನು 
ಬಿಟ್ಟು ಲಿಂಗಕಳೆಯನೆ ವೇದಿಸಿ ಪ್ರಾಣವೇ ಲಿಂಗವೆನಿಸಿದನು-ಎಂದು ಶಿವನು 
ಪಾರ್ವತಿಗೆ ಹೇಳಿದನು. as] 


೧೬ ಪರಮ ರಹ 


ಆ 


ಘಟಮಧ್ಯಸ್ಥಿತಂ ತೋಯಮಗ್ಗಿ ರ್ಜ್ಜಲತಿ ಬಾಹ್ಯತಃ | 
ಆಗ್ನಿಜ್ವಲನಸ ಸಂಯೋಗಾದುಷ ಷ್ಣಂ ಪತಿ ಹೌರಾ | 


ಟೀಕು: ಮಡಕೆಯೊಳಗೆ ಉದಕವಿಹುದು. ಅಗ್ನಿಯು ಹೊರಗೆ ಉರಿಯುತ್ತಿಹುದು. 
ಅಗ್ನಿಜ್ವಾಲೆಯ ಸಂಪರ್ಕದಿಂದ ಉದಕವು ಉಷ್ಣವಹುದು. ಈ ಪ್ರಕಾರದಲ್ಲಿ ಸ್ಕ್ರಿಯನೆ 
ಮಾಡಲಾಗಿ ಪ್ರಾಣಂಗೆ ಲಿಂಗಕಳ ಸಂಬಂಧಿಸುವುದು. ಗ್‌ 


ಅಂತರ್ಜ್ಯಾನಂ ಬಾಹ್ಯಕ್ರಿಯಾ ಏಕೀಭಾವಂ ವಿಶೇಷತಃ | 

ಯಥಾ ಜಲಂ ತಥಾ ಕುಂಭೇ ಬಾಹ ಸ್ಯಾಗ್ಗೇ ಪ್ರಭಾವತಃ ॥ 
ಟೀಕು: ಅಂತರಂಗದಲ್ಲಿ ಜ್ಞಾನವು, ಏಹಿರರಗಡಲಿ ಸತ್ವಿಯೆಯು ಇರುತ್ತಿರಲಾಗಿ 
ಏಕಭಾವವಹುದು. ಅದು ಹೇಗೆಂದರೆ ಹೊರಗೆ ಇದ್ದ ಅಗ್ನಿಯ ಸಾಮರ್ಥ್ಯದಿಂದ 
ಕುಂಭದೊಳಗೆ ಇದ್ದ ಉದಕವು ಹೇಗೆ ಉಷ್ಣವಹುದು ಆ ಪ್ರಕಾರದಲ್ಲಿ "ರಂಗದ 
ಸತ್ವಿಯೆಯು ಆಚಾರದಿಂದ ಪ್ರಾಣಂಗೆ ಲಿಂಗಕಳೆ ಸಂಬಂಧವಾಯಿತ್ತು. 1೮೦ 


ಯಥಾ ಕುಂಭೇ ಜಲಂ ದೇವಿ ಲೀಯ್ಯತೇ ಹ್ಯಗ್ನಿಸಂಪುಟಾತ್‌ | 

ಜ್ಞಾನಂ ಬಾಹ್ಯಕ್ರಿಯಾ ವೇದ್ಯಂ ತತ್ಪಾಣೋ ಲಿಂಗವೇದಿತಮ್‌ ॥ 
ಟೀಕು: ಎಲೆ ಪಾರ್ವತಿಯೇ ಅಗ್ನಿಸಂಪರ್ಕದ ದೆಸೆಯಿಂದ ಘಟದೊಳಗಿದ್ದ ಉದಕವು 
ಹೇಗೆ ಬತ್ತಿ ಬಯಲಾಯಿತ್ತು. ಬಾಹ್ಯದ ಸತ್ವಿಜ್ಞಾನದಲ್ಲಿ ವೇದಿಸಿ ಆ ಪ್ರಾಣನು 
ಲಿಂಗಸಂಬಂಧವನು ಎಯ್ದುವನು ಎಂಬುದಾಗಿ ತಿಳಿ. Niel 


ತದ್ದೇಹಮಿಂದ್ರಿಯೇಣೈವ ಸ ಸರ್ವದಾ ಲಿಂಗಭೋಗಿನಾಮ್‌ | 
ತನ್ನು ಖಂ ಪಂಚವಕ್ತಂ ಚ ಪ್ರಾಣಲಿಂಗಸ್ಕ ಲಕ್ಷ ಣಮ್‌ ॥ 


ಟೀಕು: ಪ್ರಾಣನಪೂರ್ವಗುಣವಳಿದು ಪಗ ಆ ದೇಹವು ಆವಾಗಲೂ 
ಲಿಂಗ ಸಹಿತವಾಗಿ ಇಂದ್ರಿಯ ಭೋಗವನು ಭೋಗಿಸುವನು. ಪ್ರಾಣಲಿಂಗಿಯ 
ಲಕ್ಷಣವು ಹೇಗೆಂದಡೆ ಈಶ್ವರನ ಪ೦ಚಮುಖಂಗಳಿಗೆ ಪಂಚೇಂದ್ರಿಯಗಳ 
ಸುಖವನರ್ಪಿಸುವುದು. ॥೮೨॥ 


ನ ಕ್ರಿಯಾರಹಿತಂ ಜ್ಞಾನಂ ನ ಜ್ಞಾನರಹಿತಂ ಕ್ರಿಯಾ | 

ನ 'ಪಶ್ಯತ್ಯಂಧಕೋ ದಗ್ಗಂ ಪ ಪಶ್ಯನ್‌. ದಹತಿ ಪಂಗುಲಃ ॥ 
ಟೀಕು: ಕ್ರಿಯೆ ಇಲ್ಲದೆ ಇದ್ದ ಜ್ಞಾನವು ಪ್ರಯೋಜನವಿಲ್ಲ. ಹಾಗೆಯೇ ಜ್ಞಾನವಿಲ್ಲದೇ ಇದ್ದ 
ಕ್ರಿಯೆಯು ಪ್ರಯೋಜನವಿಲ್ಲ. ಅದಕ್ಕೆ ದೃಷ್ಟಾಂತವೇನೆಂದರೆ: ಒಬ್ಬ ಅ೦ಧಕ, ಒಬ್ಬ ಹೆಳವ 
ಇಬ್ಬರು ಇರುತ್ತಿಹರು. ಆವುದಾನೊಂದು ಬೇವುತ್ತಿರಲಾಗಿ ಅಂಧಕನು ತ್ರಾಣಿಯಾದುದು 
ನಿಮಿತ್ತವಾಗಿ ಅಗ್ನಿಯನು ಶಾ೦ತವ ಮಾಡಬಲ್ಲನು. ಹೆಳವನು ಕಣ್ಣಿನಲ್ಲಿ ಕಾಬನು, 


ಪರಮ ರಹ ೧೭ 


ಆ 


ಕೈ-ಕಾಲು ಪಟುತ್ವವಿಲ್ಲವಾಗಿ ಅಗ್ನಿಯ ಶಾ೦ತಿಯ ಮಾಡಲರಿಯನು. ಅದು ನಿಮಿತ್ಯ 
ಪ್ರಯೋಜನವಾದುದಿಲ್ಲ ಎಂದರೆ ಕ್ರಿಯಾಜ್ಞಾನವು ಬೇಕೆಂಬುದರ್ಥವು. ॥೮೩। 


ಗವಾಂ ಸರ್ಪಿ ಶರೀರಸ್ಥಂ ನ ತರೋಪ್ಯಾತ್ಮಪೋಷಣಮ್‌ | 

ವಿಕೃತಂ ಕರ್ಮರಂಜಿತಂ ಪುನಸ್ತು ಸಾಂತುಭೇಷಜಮ್‌ ॥ 
ಟೀಕು: ಈ ಶ್ಲೋಕದಲ್ಲಿ ಕ್ರಿಯೆಯನ್ನೇ ಪ್ರತಿಷ್ಠೆಯಂ ಮಾಡುತ್ತಿದ್ದಾನು. ಗೋವುಗಳ 
ಹೊಟ್ಟೆಯಲ್ಲಿ ಘೃತವಿಹುದು. ಇರಲಾಗಿ ಗೋವುಗಳು ಪುಷ್ಟಿಯಾಗವು. ಆ 
ಗೋವುಗಳನ್ನು ಪೋಷಿಸಿ ರಕ್ಷಿಸುವವನು, ಕ್ಷೀರನ ದಧಿಯ ಮಾಡಿ ಮಧಥನಿಸಿ 
ಆ ನವನೀತವನ್ನು ಕಾಸಿ ತುಪ್ಪವ ಮಾಡಿ ಗೋವುಗಳಿಗೆ ಕುಡಿಸಲಾಗಿ ದಿನದಿನಕ್ಕೆ 
ಪುಷ್ಟಿಯಹವು. ಗ ಮರಿಯಾದೆಯಲ್ಲಿ ಸತ್ವಿಯೆಯನು ಮಾಡುತ್ತಿರಲಾಗಿ 
ಜ್ಞಾನನಹುದು. ಸಮ ಿಜ್ಞಾನವಾಗಲಿಕ್ಕಾಗಿ ಪ ಪ್ರಾಣವೇ ಲೆೌಿಗಸ್ವರೂಪವಹುದು. ॥೮೪। 


ದೇವ್ಯೋವಾಚ: 

ಸ್ಥಾವರಂ ಮಿಶ್ರಿತಂ ಕಿಂ ವಾ ಕಿಂ ವಾ ಮಿಶ್ರಂ ತು ಜಂಗಮಮ್‌ | 

ದ್ವಿಧಾ ಸಂಬಂಧಿತೋ ಯಸ್ಯ ಬ್ರೂಹಿ ಮೇ ಪರಮೇಶ್ವರ I 
ಟೀಕು: ಸ್ಥಾವರದ ಮಿಶ್ರವೇನು, ಜ೦ಗಮದಮಿಶ್ರವೇನು, ಈ ಎರಡರ ಸ೦ಬ೦ಧವಾವುದಕ್ಕೆ 
ಉಂಟೆಂಬುದನು ಎಲೆಪರಮೇಶ್ವರನೇ ಹೇಳುಎಂದುಪಾರ್ವತಿಯು ಕೇಳಿದಳು. ॥೮೫॥ 


ಈಶ್ವರೋವಾಚ ಕ 
ಭಕ್ತೋ ಮಾಹೇಶ್ವರಶ್ಚೆವ ಪ್ರಸಾ ಪಸಾ ದಿ ಸ್ಥಾವರಂ ಭವೇತ್‌ | 
ಪ್ರಾಣಲಿಂಗಿ ಶರಣ್ಣ ಶ್ಚಕ್ಕಲಿಂಗೈಕ್ಯೋ ಜಂಗಮಸ ಸಫಾ ॥ 


ಟೀಕು: ಭಕ್ತ ಮಾಹೇಶ್ವರ ಪ್ರಸಾದಿ ಈ ಮೂವರು ಸ ಸ್ಥಾವರವು, ಪ್ರಾಣಲಿಂಗಿ ಶರಣ 
ಆಯಿಕ್ಕ ಈ ಮೂವರು ಜಂಗಮವು ಎಂದು ಶಿವನು ಹೇಳಿದನು. ॥೮೬॥ 


ಆಚಾರಲಿಂಗಂ ಗುರುಲಿಂಗಂ ಚ ಸ್ಥಾವರಂ ಶಿವಲಿಂಗಕಮ್‌ | 

ಚರಲಿಂಗಂ ಪ್ರಸಾದಂ ಚ ಮಹಾಲಿಂಗಂ ಚ ಜಂಗಮಮ್‌ ॥ 
ಟೀಕು: ಶಿವನು ಷಡ್ವಿಧ ಲಿಂಗಕ್ಕೆ ಭೇದವನು ಹೇಳುತ್ತಿದ್ದಾನೆ. ಆಚಾರಲಿ೦ಗ ಗುರುಲಿಂಗ 
ಶಿವಲಿಂಗ ಈ ಮೂರು ಲಿಂಗವು ಸ್ಥಾವರವು. ಜಂಗಮಲಿಂಗ, ಪ್ರಸಾದಲಿಂಗ, 
ಮಹಾಲಿಂಗ ಈ ಮೂರು ಜಂಗಮಲಿಂಗವು. eral 


ಸ್ಥಾವರಂ ಜಂಗಮಂ ಚೈವ ದ್ವಿವಿಧಂ ಲಿಂಗಮುಚ್ಯತೇ | 
ಜಂಗಮಂ ಚಾವಮಾನೇನ ಸ್ಥಾವರಂ ನಿಷ್ಫಲಂ ಭವೇತ್‌ 


೧೮ ಪರಮ ರಹಸ್ಥ 


[5 


ಟೀಕು: ಸ್ಥಾವರ ಜಂಗಮ ಈ ಎರಡೂ ಒಂದೇ ಲಿಂಗವೆಂದು ಹೇಳಲ್ಪಟ್ಟಿತ್ತು. 
ಜಂಗಮವನು ಉದಾಸೀನವ ಮಾಡಿದಡೆ ಸ್ಥಾವರಲಿಂಗದಲ್ಲಿ ಮಾಡಿದ ಪೂಜೆಯು 
ನಿಷ್ಠಲವು. SCN 


ಸ್ಥಾವರಂ ಜಂಗಮಂ ಚೈವ ದ್ವಯಮೇಕಂ ಸಮನ್ವಿತಮ್‌ । 

ಇತಿ ಭೇದಪರಿಜ್ಞಾನಂ ದುರ್ಲಭಂ ಶ್ರುಣು ಪಾರ್ವತಿ ॥ 
ಟೀಕು: ಸ್ಥಾವರ ಚ ಿತಳೂ ಒಂದೇ ಲಿಂಗವು. ಹೀಗೆಂದು ಮಾಡುವ 
ಜ್ಞಾನವು ದುರ್ಲಭವು ಕಾಣಾ ಪಾರ್ವತಿಯೇ ಕೇಳು. ॥೮೯॥ 


ದೇವ್ಯೋವಾಚ ಕ 
ದಾಸೋಹಂ ಭಾವಕಂ ಕಿಂ ವಾ ಸೋಹಂ ಭಾವಂ ಚ ಕೀದೃಶೀಮ್‌ 
ಸೋಹಂ ದಾಸೋಹಯೋರ್ಭೇದಂ ಬ್ರೂಹಿ ಮೇ ಪರಮೇಶ್ವರ ॥ 


ಟೀಕು: ದಾಸೋಹಭಾವವೆಂದರೇನು, ಸೋಹಂ ಭಾವವೆಂದಾದುದು. ಸೋಹ 
ದಾಸೋಹಂಗಳ ಭೇದವನು ಎಲೆ ಪರಮೇಶ್ವರನೇ ಹೇಳು ಎಂದರು. nO 


ಈಶ್ವರೋವಾಚ: 
ಭಕ್ತೋ ದಾಸೋಹಂ ಭಾವಂ ಚ ಸೋಹಂ ಭಾವಂ ಚ ಜಂಗಮಃ | 
ಭಾವಭೇದ ಸ್ವಯಂ ನಾಸ್ತಿ ಪ್ರಕೃತಿಪ್ರತಿಬಿಂಬವತ್‌ ॥ 
ಟೀಕು: ಭಕ್ತನು ದಾಸೋಹಂ ಭಾವವು, ಜಂಗಮವು ಸೋಹಂ ಭಾವವು, ಈ 
ಎರಡಕ್ಕೆ ಭೇದವಿಲ್ಲ. ಅದು ಹೇಗೆಂದರೆ ಪ್ರತಿಬಿ೦ಂಬದೋಪಾದಿಯಂತೆ. ॥೯೧॥ 


ಸೋಹಂ ದಾಸೋಹಮಾಖ್ಯಾತಂ ದ್ವಯೋರ್ನಾಮ ಪ್ರವರ್ತತಾಮ್‌ | 

ಯೇ ತದ್ಭಾವದ್ದಯೋರ್ನಾಸ್ತಿ ಪ್ರತಿಬಿಂಬಸಮನ್ನಿತಮ್‌ ॥ 
ಟೀಕು: ಸೋಹಂ ದಾಸೋಹಂ ಎಂದು ಎರಡು ನಾಮವಾಯತ್ತು. ಈ 
ಎರಡಕ್ಕೂ ಭೇದವೇ ಇಲ್ಲ. ಇವೆರಡೂ ಪ್ರತಿಬಿಂಬದೋಪಾದಿಯೆಂದರಿವುದು. 
ಪ್ರತಿಬಿಂಬವೆಂದರೆ ನೆಳಲು, ದೇಹಕ್ಕೂ ನೆಳಲಿಗೂ ಭೇದವಿಲ್ಲ. ಆ ಪ್ರಕಾರವೆಂದು 
ಭಾವಿಸುವುದು. IE 


ದೇವ್ಯೋವಾಚ 
ಭಕ್ತಮಾರ್ಗಂ ಕಥಂ ಭೇದಂ ಭಕ್ತಮಾರ್ಗಂ ಕಥಂ ಗುಣಮ್‌ । 
ಏವಂ ಭೇದಂ ನ ಜಾನಾಮಿ ಬ್ರೂಹಿ ಮೇ ಪರಮೇಶ್ವರ I 


ಟೀಕು: ಭಕ್ತಮಾರ್ಗದ ಭೇದವು ಹೇಗೆ, ಅದರ ಗುಣವು ಹೇಗೆ, ಈ ಭೇದವನು 
ಅರಿಯೆನು, ಎಲೆ ಪರಮೇಶ್ವರನೆ ಇವುಗಳನ್ನು ಹೇಳು ಎಂದಳು. ॥೯೩। 


ಪರಮ ರಹಸ್ಯ ೧೯ 


ಈಶ್ವರೋವಾಚ: 
ಸದಾಚಾರ ಶಿವೇ ಭಕ್ತಿಃ ಲಿಂಗಜಂಗಮಮೇಕಧೀಃ । 
ಲಾಂಛನೇನ ಶರಣ್ಯಂ ಚ ಭಕ್ತಸ್ಥಲಸ್ಸುಬುದ್ದಿಮಾನ್‌ ॥ 


೧ ಸಿಧಿ 
ಟೀಕು: ಸದಾಚಾರದಲ್ಲಿ ನಡಹ, ಶಿವನಲ್ಲಿ ಭಕ್ತಿಯಾಗಿರುಹ, ಲಿಂಗವೂ, ಜಂಗಮವೂ 
ಒಂದೇಯೆಂಬ ಬುದ್ಧಿಯಾಗಿರುಹ, ಶಿವಲಾಂಛನವ ಕಂಡಡೆ ಶರಣೆನುಹ, 
ಇದು ಭಕ್ತಸ್ಥಲವು. NEO 


ಭೃತ್ಯಾಚಾರಸ್ಪದಾಚಾರಃ ಲಿಂಗಜಂಗಮರೂಪಿಣಮ್‌ | 
ದ್ವಯಮೇಕಂ ಸಮಾಯುಕ್ತಂ ಭಕ್ತಸ್ಥಲಸ್ಸುಬುದ್ಧಿಮಾನ್‌ ॥ 

ಟೀಕು: ಜಂಗಮವು ಲಿಂಗವು ಒಂದೇ ಎಂದು ಅರಿತು ಭೃತ್ಯಾಚಾರದಲ್ಲಿ ಸೇವೆಯಂ 

ಮಾಡೂದು ಭಕ್ತಸ್ಥಲವು. ೯೫ 


ಕಿಂಕುರ್ವಾಣಸಮಾಯುಕ್ತಂ ಲಿಂಗರೂಪೇಣ ಜಂಗಮಮ್‌ । 
ಮನಸಾ ಸಹ ಅತ್ಯೇತೇ ಭಕ್ತಸ್ಥಲಸ್ಸುಬುದ್ಧಿಮಾನ್‌ | 


ಟೀಕು: ಮನಸ್ಸಿನಲ್ಲಿ ಕಿಂಕುರ್ವಾಣ ಸಹಿತನಾಗಿ ಲಿಂಗವನೂ, ಜಂಗಮವನೂ 
ಒಂದೇಯೆಂದು ಅರಿತು ಅರ್ಚನೆಯಂ ಮಾಡುವುದು. ಇದು ಭಕ್ತಸ್ಥಲವು. a 


ಅರ್ಥಪ್ರಾಣಾಭಿಮಾನಂ ಚ ಗುರೌ ಲಿಂಗೇ ಚ ಜಂಗಮೇ । 


ತಲ್ಲಿಂಗಂ ಜಂಗಮಂ ಪ್ರಾಣಂ ಭಕ್ತಸ್ಥಲಸ್ಸುಬುದ್ಧಿಮಾನ್‌ ॥ 


ಟೀಕು: ಅರ್ಥ ಪ್ರಾಣ ಅಭಿಮಾನವನು ಗುರು ಲಿಂಗ ಜಂಗಮದಲ್ಲಿ ಸಮರ್ಪಿಸೂದು. 
ಆ ಲಿಂಗ ಜಂಗಮವೇ ಪ್ರಾಣವಾಗಿಹುದು ಭಕ್ತಸ್ಥಲವೆಂದು ಹೇಳಲ್ಪಟ್ಟತ್ತು. ೯೭ 


ಮಜ್ಜನಂ ಚ ತ್ರಿಕಾಲೇಷು ಶುಚಿಪಾಕಸಮರ್ಪಿತಮ್‌ । 

ಭವಿಸಂಗಂ ಪರಿತ್ಯಜ್ಯ ಇತ್ಯೇತೇ ಭಕ್ತಕಾರಣಮ್‌ ॥ 
ಟೀಕು: ಮೂರು ವೇಳೆಗಳಲ್ಲಿ ಸ್ನಾನವ೦ ಮಾಡಿ, ಶುದ್ಧವಾದಂಥ ಪಾಕವನ್ನು 
ಸಮರ್ಪಣವ ಮಾಡುವುದು. ಭವಿಗಳ ಸಂಪರ್ಕವಂ ಬಿಡುವುದು ಭಕ್ತಸ್ಥಲವು. 
ಭವಿಯೆಂದರೆ ಶಿವಮಂತ್ರದೀಕ್ಷೆಯಿಲ್ಲದಾತನು. ಆತನು ಭವಕ್ಕೆ ಭಹನಪ್ಪದೇ ಕಾರಣವಾಗಿ 
ಭವಿಯೆನಿಸಿಕೊಂಬನು. ಅಂತಹವನ ಸಂಸರ್ಗವಂ ಮಾಡಲಾಗದು. ॥೯೮॥ 


ದೇವ್ಯೋವಾಚ: 
ಜಂಗಮಂ ಜ್ಞಾನರೂಪಂ ಚ ಉಪಾಧಿ ನಿರುಪಾಧಿಕಮ್‌ । 
ಭಕ್ತಪ್ರಾಣಸಮಾಯುಕ್ತಂ ಇತ್ಯೇತೇ ಲಿಂಗಜಂಗಮಮ್‌ ॥ 


೨೦ ಪರಮ ರಹಸ್ಥ 


ಆ 


ಟೀಕು: ಜಂಗಮವು ಜ್ಞಾನದ ರೂಪು, ಅಧೀನ ಉಳ್ಳಾತನು ಅಲ್ಲ, ಅಧಿನವಿಲ್ಲದಾತನೂ 
ಅಲ್ಲ, ಆ ಭಕ್ತನ ಪ್ರಾಣವೇ ತಾನಾಗಿಹನು, ಇದು ಜಂಗಮದ ಲಕ್ಷಣವು. ॥೧೦೦॥ 


ಅಂಗಮಾಚಾರಮಾಶ್ರಿತ್ಯ ಹ್ಯಾಚಾರಂ ಪ್ರಾಣಮಾಶ್ರಿತಮ್‌ | 
ತತ್ಪಾಣಮಾಶ್ರಿತಂ ಲಿಂಗಂ ತಲ್ಲಿಂಗಂ ಜಂಗಮಾಶ್ರಿತಮ್‌ ॥ 


ಟೀಕು: ಅಂಗವು ಆಚಾರವನಾಶ್ರಯಿಸಿಹುದು, ಆಚಾರವು ಪ್ರಾಣವನಾಶ್ರಯಿಸಿಹುದು, 
ಪ್ರಾಣವು ಲಿಂಗವನಾಶ್ರಯಿಸಿಹುದು, ಲಿಂಗವು ಜಂಗಮವನಾಶ್ರಯಿಸಿಹುದು ಎಂದು 
ಈಶ್ವರನು ಹೇಳಿದನು. ॥೧೦೧॥ 


ಕಾಮಕ್ರೋಧವಿನಿರ್ಮುಕ್ತಂ ಲೋಭಮೋಹವಿವರ್ಜಿತಮ್‌ | 
ಸರ್ವಸಂಗಪರಿತ್ಯಾಜ್ಯಂ ಶ್ರೇಷ್ಠಂ ತಲ್ಲಿಂಗಜಂಗಮಮ್‌ ॥ 
ಟೀಕು: ಕಾಮ ಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯ ಇಂತೀ 
ಷಡುವರ್ಗವಿರಹಿತನು, ಸರ್ವಸಂಗವ ಪರಿತ್ಯಾಗವ ಮಾಡಿದಾತನು, ಉತ್ತಮವಹಂತಾ 
ಲಿಂಗಜಂಗಮವೆಂದು ಈಶ್ವರನು ಹೇಳಿದನು. ೧೦೨॥ 


ದೇವ್ಯೋವಾಚ: 

ಜಂಗಮಂ ಲಿಂಗಸದ್ಭಾವಂ ಜಂಗಮಸ್ಯ ಕಥಂ ಗುಣಮ್‌ | 

ಜಂಗಮಸ್ಯ ಕಥಾಚಾರಂ ಬ್ರೂಹಿ ಮೇ ಪರಮೇಶ್ವರ ॥ 
ಟೀಕು: ಜಂಗಮನು ಲಿಂಗದ ಗುಣವುಳ್ಳಾತನು. ಆದರೆ, ಜಂಗಮದ ಗುಣವು ಹೇಗೆ 
ಜಂಗಮದ ಆಚಾರವು ಹೇಗೆ, ಎತ್ತಿ ಪರಮೇಶ್ವರನೇ ಹೇಳು ಎಂದು ಪಾರ್ವತಿಯು 
ಕೇಳಿದಳು. ele: 


ಈಶ್ವರೋವಾಚ : 
ಜಂಗಮಂ ಲಿಂಗಮಾಖ್ಯಾತಂ ದ್ವಯೋರ್ನಾಮ ಪ್ರವರ್ತತಾಮ್‌ | 
ಏಕಮೇವಂ ಸಮಾಯುಕ್ತಂ ಶ್ರೇಷ್ಠಂ ತಲ್ಲಿಂಗಜಂಗಮಮ್‌ ॥ 
ಟೀಕು: ಜಂಗಮವು ಲಿಂಗವೆಂದೇ ಹೇಳಲ್ಪಟ್ಟಿತ್ತು ಎರಡೂ ನಾಮಗಳು ವರ್ತಿಸಿತ್ತು. 
ಒಂದಾನೊಂದು ಕೂಡಿ ಇಹುದು. ಆ ಫಿಂಗಜಂಗಮವು ಶ್ರೇಷ್ಠವೆಂದೇ ಈಶ್ವರನು 
ಹೇಳಿದನು. 1೧S 


ಮುಖೇ ಮಂತ್ರೇ ಹೃದಿ ಧ್ಯಾನಂ ಪ್ರಾಣೇಷು ಲಿಂಗಮಾಶ್ರಿತಮ್‌ । 
ಅಷ್ಟಮೂರ್ತೇರಧಿಷ್ಠಾನಂ ವಿತಜ್ವಂಗಮಲಕ್ಷಣಮ್‌ I 


ಟೀಕು: ಮುಖದಲ್ಲಿ ಮಂತ್ರವು, ಹೃದಯದಲ್ಲಿ ಧ್ಯಾನವು, ಪ್ರಾಣದಲ್ಲಿ ಲಿಂಗವು 


ಪರಮ ರಹಸ್ಯ ೨೧ 


ಇರುತ್ತಿಹವು. ಪರಮೇಶ್ವರಂಗೆ ಇವು ನೆಲೆವನೆಯಾಗಿ ಇರುಹಣವು ಇದೀಗ ಜಂಗಮ 
ಲಕ್ಷಣವು. NOR 


ನಿಶ್ಯಬ್ದಂ ಸ್ಥಾವರಂ ಚೈವ ಮಂತ್ರಶಬ್ದೋಪದೇಶಯೋಃ | 

ಲೋಕಪೂಜ್ಯಕರಂ ದೇವಿ ಶ್ರೇಷ್ಠಂ ತಲ್ಲಿಂಗಜಂಗಮಮ್‌ ॥ 
ಟೀಕು: ಎಲೆ ದೇವಿಯೇ ಕೇಳಾ: ಸ್ಥಾವರವು ಶಬ್ಧಮಂತ್ರವಿಲ್ಲ, ಆ ಜಂಗಮವು ಮಂತ್ರ 
ಶಬ್ಬೋಪದೇಶದಿ೦ದ ಶಬ್ದಮನುಳ್ಳದು. ಅದು ಕಾರಣವಾಗಿ ಶ್ರೇಷ್ಠವಹಂತಾದ್ದು, 
ಲೋಕಪೂಜ್ಯವಹಂತಾದ್ದು ಜಂಗಮವು. ॥೧೦೬॥ 


ನಿಸ್ಪಂಗತ್ಸಂ ನಿರಾಭಾರಂ ನಿಸೀಮಂ ನಿರುಪಾಧಿಕಮ್‌ | 

ನಿರ್ದೇಹಂ ನಿರ್ಮಲಂ ನಿತ್ಯಂ ತಸ್ಯ ಜಂಗಮಲಕ್ಷಣಮ್‌ ॥ 
ಟೀಕು: ಸ೦ಗವೂ ಇಲ್ಲ. ಭೂಭಾರಕವೂ ಅಲ್ಲ, ಸೀಮೆಯೂ ಇಲ್ಲ, ಅಧೀನನೂ 
ಅಲ್ಲ, ದೇಹವೂ ಇಲ್ಲ, ನಿರ್ಮಲನೂ ನಿತ್ಯನೂ ಅಹುದು. ಇಂತಹುದು ಜಂಗಮ 
ಲಕ್ಷಣವು. OLN 


ನಿಷ್ಠಲಂಕಂ ನಿರಪೇಕ್ಷಂ ನಿರ್ದೋಷಿನಿಸ್ತ Jಹಸ್ತಥಾ 

ಸತ್ಯವಾಕ್ಕಂ ದಯಾ ಶಾಂತಂ ಏತಜ್ಞಂಗಮಲಕ್ಷಣಮ್‌ ॥ 
ಟೀಕು: ಕಳಂಕವಿಲ್ಲದ, ಅಪೇಕ್ಟೆಯಿಲ್ಲದ, ದೋಷಿಯೂ ಅಲ್ಲದ ನಿಸ್ಪೃಹನಾದ, 
ಸತ್ಯವನೇ ನುಡಿವ, ದಯೆಯೂ ಶಾಂತಿಯೂ ಉಳ್ಳಾತನಾಗಿಹುದು ಜಂಗಮ 
ಲಕ್ಷಣವು. ೧೦೮॥ 


ಮುಗ್ಗತ್ತಂ ಮೂರ್ತಿಮತ್ತತ್ತ್ವಂ ಮದಮೋಹಾದಿವರ್ಜಿತಮ್‌ | 
ಮಾಯಾದೇಹಮಲಂ ನಾಸ್ತಿ ತಸ್ಯ ಜಂಗಮಲಕ್ಷಣಮ್‌ ॥ 
ಟೀಕು: ಮುಗ್ಗನಾಗಿ ಇರುಹ, ಸ್ಥಿರವಾಗಿ ಇರುಹ, ಅರಿಷಡ್ಬರ್ಗವಿಲ್ಲದಿರುಹ, 
ಮಾಯೆಯು (ಅಜ್ಞಾನವೂ) ದೇಹಗುಣವು ಇಲ್ಲದಿರುಹವು ಇದು ಜಂಗಮ 
ಲಕ್ಷಣವು. i} ೧೦೯1 


ಮಾತಾ ನಾಸ್ತಿ ಪಿತಾ ನಾಸ್ತಿ ನಾಸ್ತಿ ನಾಮಕುಲೇಇಪಿ ಚ । 
ಅನೋನಿಶ್ಶಂಭುರೂಪೇಣ ಉತ್ತಮಂ ಜಂಗಮಸ್ಥಲಮ್‌ ॥ 
ಟೀಕು: ತಾಯಿ ಇಲ್ಲ, ತಂದೆ ಇಲ್ಲ, ಹೆಸರೂ ಇಲ್ಲ, ಕುಲವೂ ಇಲ್ಲ, ಹುಟ್ಟೂ ಇಲ್ಲದೇ 
ಇದ್ದ ಶಿವನ ರೂಪೇ ಜಂಗಮಸ್ಥಲವೆಂದು ಈಶ್ವರನು ಹೇಳಿದನು. ॥೧೧೦॥ 


೨೨ ಪರಮ ರಹ: 


ಆ 


ದೇಹಂ ನಾಸ್ತಿ ಕುಲಂ ನಾಸ್ತಿ ನಾಸ್ತಿ ಜಿಹ್ವಾರುಚಿಸ್ತಥಾ 

ನಾಸ್ತಿ ವ್ಯಾಸಂಗಸಂಗೋ ನ ಉತ್ತಮಂ ಜಂಗಮಸ್ಕಲಮ್‌ ॥ 
ಟೀಕು: ದೇಹವಿಲ್ಲದುದು, ಕುಲವಿಲ್ಲದುದು, ಜಿಹ್ವಾಲಂಪಟತ್ವವಿಲ್ಲದುದು, 
ಅರಿವೇ ರೂಪಾದುದು, ಸರ್ವಸಂಗವೂ ಇಲ್ಲದುದು, ಉತ್ತಮವಹಂತಾದ್ದು 
ಜ೦ಗಮಸ್ಕಲವು. OOO 


ಶಾಂತ್ಯೈವ ಭಸ್ಮಮುದ್ಧೂಲಂ ಶುಚಿತ್ಸಂ ಮಣಿಭೂಷಣಮ್‌ । 

ವಿಷಯಾನ್‌ ಶಿಕ್ಷಿತೇ ದಂಡಂ ಪರತತ್ತ್ವಂ ಪಾಣಿಖರ್ಪರಮ್‌ ॥ 
ಟೀಕು: ಶಾಂತಿಯೇ ವಿಭೂತಿಯ ಸ್ನಾನವು, ಶುಚಿತ್ಸವೇ ರುದ್ರಾಕ್ಷಿಯ 
ಭೂಷಣವು, ವಿಷಯಂಗಳನು ಶಿಕ್ಷಿಸಿಕೊ೦ಡಿರುಹನೇ ದಂಡವು (ಕೋಲು). 
ಪರತತ್ವ್ವವೇ ಕೈಯಲ್ಲಿರುವ ಖರ್ಪರವು. ಇದು ಜಂಗಮಲಕ್ಷಣವೆಂದು ಶಿವನು 
ಹೇಳಿದನು. ೧೧೨ 


ರೂಪಾರೂಪಸಮಾಖ್ಯಾತಂ ಕಾಮ್ಯನಿಷ್ಠ್ಕಾಮ್ಯಮೇವ ಚ | 

ಮಾಯಾ ನಿರ್ಮಾಯಮೇವೋಕ್ತಮೇತಜ್ಞಂಗಮಲಕ್ಷ ಣಮ್‌ ॥ 
ಟೀಕು: ಸಾಕಾರ ನಿರಾಕಾರವನುಳ್ಳಾತನಲ್ಲ, ಕಾಮ್ಯ ನಿಷ್ಕಾಮ್ಯವ ಉಳ್ಳಾತನಲ್ಲ, ಮಾಯೆ 
ಮತ್ತು ನಿರ್ಮಾಯೆಯನುಳ್ಳಾತನಲ್ಲದುದು ಜಂಗಮ ಲಕ್ಷಣವು ಎಂದರೆ ಜಂಗಮವು 
ಪರಿಪೂರ್ಣನೆಂಬುದು ಅರ್ಥವು. ee: 


ಪಂಚಾಕ್ಷರಂ ಪಂಚವಕ್ತಂ ಪ್ರಣವಮೂರ್ತಿಸಂಯುತಮ್‌ । 

ಪರತತ ತ್ರ ಪರಿಜ್ಞಾನಂ ಶ್ರೇಷ್ಠಂ ತಲ್ಲಿಂಗಜಂಗಮಮ್‌ ॥ 
ಟೀಕು : ಪಂಚಾಕ್ಷರವನು, ಪಂಚಮುಖವನು, ಪ್ರಣವದ ಸ್ವರೂಪವನೂ 
ಅರಿತಿರುವುದೀಗ ಆ ಲಿಂಗಜಂಗಮದ ಲಕ್ಷಣವು. ॥೧೧೪॥ 


ಆಚಾರಮಪ್ಪ ಭನಾಚಾರಂ ಸೀಮಾನಿಸ್ಸೀಮವರ್ಜಿತಮ್‌ | 

ಆಗಮೋಂನಾಗಮೋ ನಾಸ್ತಿ ತಸ್ಥಾ ತ್ರಲ್ಲಿಂಗಜಂಗಮಮ್‌ ॥ 
ಟೀಕು: ಆಚಾರವಿಲ್ಲದ ಅನಾಚಾರವೂ ಇಲ್ಲದುದು, ಸೀಮೆಯು ಇಲ್ಲದುದು, 
ನಿಸೀಮೆಯೂ ಇಲ್ಲದುದು, ಆಗಮನವು ಇಲ್ಲದ ನಿರ್ಗಮನವೂ ಇಲ್ಲದುದು ಜಂಗಮ 
ಲಕ್ಷಣವು. ಎಂದರೆ ಜಂಗಮವು ಶುದ್ಧ ಬ್ರಹ್ಮವೆಂದರ್ಥವು. ॥೧೧೫॥ 


ಜಂಗಮಸ್ಯಾಗಮೋ ನಾಸ್ತಿ ಭಕ್ತಸ್ಯ ಗೃಹಮಾಚರೇತ್‌ 
ಅನ್ಯೇಷಾಂ ಗೃಹಮಿಚ್ಛಂತಿ ಸದ್ಯೋಗೋ ಮಾಂಸಭಕ್ಷಣಮ್‌ ॥ 


ಪರಮ ರಹಸ್ಯ ೨೩ 


ಟೀಕು: ಜಂಗಮಕ್ಕೆ ಗಮನವಿಲ್ಲ, ಭಕ್ತನ ಗೃಹವನೇ ಆಶ್ರಯಿಸುವುದು. ಅನ್ಕರುಗಳ 
ಗೃಹವನು ಇಚ್ಛೆ ಸಿದನಾದರೆ ಆ "ಕ್ಷಣದಲ್ಲಿ ಗೋಮಾಂಸ ಭಕ್ತಿಸಿದ ಫಲವೆಂದರಿವುದು. 
ಭಕಿಯೆಂದರೆ ತಾತ್ಪರ್ಯದ ನಾಮ. ತಾತ್ಪರ್ಯ ಉಳ್ಳಲ್ಲಿಗೆ ಹೋಗಬೇಕಲ್ಲದೆ 
ತಾತ್ಚರ್ಯವಿಲ್ಲದವರುಗಳ ಗೃಹಕ್ಕೆ ಹೋಗಲಾಗದು ಎಂಬುದರ್ಥವು. NOt 


ಭಕ್ತಾನಾಂ ಸುಖಗೋಷ್ಠಿಸ್ಯಾದ್ಧನಂ ಭಕ್ತಸಂಗ್ರಹಮ್‌ । 

ಭಕ್ಷೆಃ ಸಹ ಸಂಗ ನಿತ್ಯಂ ಭಕ್ತಾನಾಂ ಗೃಹಮಾಚರೇತ್‌ ॥ 
ಟೀಕು: ಭಕ್ತರುಗಳಿಗೆ ಆನಂದವಹ ಗೋಷ್ಠಿ ಪ್ರಸಂಗವ ಮಾಡೂದು, ಭಕ್ತನು 
ಕೊಟ್ಟಂತಾ ಧನವನು ಪರಿಗ್ರಹಿಸೂದು, ಭಕ್ತರ ಸಂಸರ್ಗವ ಅನವರತವೂ ಮಾಡೂದು, 
ಭಕ್ತರುಗಳ ಗೃಹವನು ಆಶ್ರಯಿಸೂದು. ೧೧೭ 


ಭಕ್ತಸ್ತೀ ಭಕ್ತಗೃಹ೦ ಭಕ್ತಮನ್ನಂ ಪರಿಗ್ರಹಮ್‌ । 

ಭಕ್ತಕಾಯನಿವೇದ್ಯಂ ಚ ಅತ್ತೆ €ತೇ ಜಂಗಮಸ ನ್ನಲಮ್‌ ॥ 
ಟೀಕು: ಭಕ್ತನ ಸ್ತೀಯಿಂದ ಸಮಸ್ತ ಅರ್ಚನೆ ಉಪಜರಿನ ಮಾಡಿಸಿಕೊಂಬುದು. 
ಭಕ್ತನ ಗೃಹವನಾಶ್ರಯಿಸೂದು, ಭಕ್ತನ ಮನೆಯಲ್ಲಿ ಅನ್ನವ ಪರಿಗಹಿಸೂದು, ಭಕ್ತನ 
ಕಾಯವನೆ ಸಮರ್ಪಿಸಿಕೊಂಬುದು. ಜ೦ಗಮ ಲಕ್ಷಣವು. ೧೧೮ 


ಲಿಂಗಾರ್ಪಿತಂ ನ ಕರ್ತವ್ಯ ೦ ಕರ್ತವ್ಯ ೦ ಜಂಗಮಾರ್ಪಿತಮ್‌ | 
ಲಿಂಗಜಂಗಮಸ ಯುಕ್ತಂ" ಜಂಗಮ ್ಯ ವಿಶೇಷತಃ ॥ 


ಟೀಕು: ಲಿಂಗಾರ್ಪಿತವು ಕರ್ತವ್ಯವಲ್ಲವು. ಜಂಗಮಾರ್ಪಿತವೇ ಕರ್ತವ್ಯವು. 
ಲಿ೦ಂಗಜ೦ಗಮದೊಳಗೆ ಜಂಗಮವೇ ವಿಶೇಷವು. ele 


ಸ್ಥಾವರಾರ್ಪಿತನೈವೇದ್ಯಂ ನ ತೃಪ್ತಿರ್ಮಮ ಪಾರ್ವತಿ । 
ಜಂಗಮಾರ್ಪಿತನೈವೇದ್ಯಂ ಮಮ ತೃಪ್ತಂ ತು ಸರ್ವದಾ ॥ 
ಟೀಕು: ಸ್ಥಾವರಕ್ಕೆ ಅರ್ಪಿಸಿದ ನೈವೇದ್ಯವು ನನಗೆ ತೃಪ್ತಿಯಾಗದು, ಜ೦ಗಮಕ್ಕೆ 
ಅರ್ಪಿಸಿದ ನೈವೇದ್ಯವು ನನಗೆ ಕಾಲವ ತೃಪ್ತಿಯಾಗುತ್ತಲಿಹುದು ಎಂದು 
ಈಶ್ವರನು ಹೇಳಿದನು. NASON 


ನಿರಾಕಾರಂ ಸದಾಕಾರಂ ನಿರ್ವಿಕಾರಂ ಸುಖಾವಹಮ್‌ | 

ಸಾಕ್ಷಾ ನ್ಮುಕ್ತಿಪದಂ ಭಾವಂ ಉತ್ತಮಂ ಜಂಗಮಸ್ಥಲಮ್‌ l 
ಟೀಕು: ಜಂಗಮಸ್ಥಲವು ನಿರಾಕಾರವಹುದು, ಸತ್‌ಸ್ಟರೂಪವಹುದು, ವಿಚಾರವಿಲ್ಲದೆ 
ಇದ್ದಂಥಾದ್ದು ಅಹುದು, ಸುಖದ ನೆಲೆಮನೆಯಂಥಾದ್ದು ಅಹುದು. ಪ್ರತ್ಯಕ್ಷ 
ಮುಕ್ತಿಪದವೆಂದು ಈಶ್ವರನು ಹೇಳಿದನು. ॥೧೨೧॥ 


೨೪ ಪರಮ ರಹ: 


ಆ 


ನಾದನಿಷ್ಕಲಲಿಂಗಾನಾಂ ಬಿಂದುನಿಷ್ಕಲಜಂಗಮಮ್‌ । 
ನಾದಬಿಂದುಸಮಾಯುಕ್ತಂ ಶ್ರೇಷ್ಠಂ ತಲ್ಲಿಂಗಜಂಗಮಮ್‌ ॥ 

ಟೀಕು: ಲಿಂಗಕ್ಕೆ ನಾದವಿಲ್ಲ. ಜಂಗಮಕ್ಕೆ ಬಿಂದುವಿಲ್ಲ ನಾದ ಬಿಂದುವನು 
ಕೂಡಿಕೊಂಡಾತನು ಆ ಶ್ರೇಷ್ಠ ಲಿಂಗಜಂಗಮವು. ॥೧೨೨॥ 


ದೇವ್ಯೋವಾಚ: 

ಕಿಂ ಭೇದಂ ನಾದರೂಪಂ ಚ ಬಿಂದುಭೇದಂ ತಥೈವ ಚ। 

ಕಳಾರೂಪಮಿದಂ ಭೇದಂ ಬ್ರೂಹಿ ಮೇ ಪರಮೇಶ್ವರ ॥ 
ಟೀಕು: ನಾದರೂಪುಗಳು ಏನು ಭೇದವಾಗಿಹವು. ಬಿಂದುವಿನ ಭೇದವೇನು, 
ಕಳೆಯ ಸ್ವರೂಪಿನ ಭೇದವೇನು ಎಂದು ಪಾರ್ವತಿಯು ಶಿವನನ್ನು 
ಬೆಸಗೊಂಡಳು. NAIA 


ಈಶ್ವರೋವಾಚ: 
ನಾದಂ ಗುರುಮುಖಂ ಚೈವ ಬಿಂದುರ್ಲಿಂಗಮುಖಂ ತಥಾ । 
ಕಳಾಚರಮುಖಂ ಜ್ಞಾತ್ವಾ ಅರ್ಪಿತಂ ಚ ಪ್ರಸಾದಿನಾಮ್‌ ॥ 


ಟೀಕು: ನಾದವು ಗುರುವಿನ ಮುಖವು, ಬಿಂದುವು ಲಿಂಗದ ಮುಖವು, ಕಳೆಯು 
ಜಂಗಮದ ಮುಖವು, ಇವು ಪ್ರಸಾದಿಗಳಿಗೆ ಅರ್ಪಿತ ಮುಖವು ಎಂದರಿವುದು, 
ಎಲೈದೇವಿಯೇ. ೧೨೪% 


ನಾದಬಿಂದುಕಳಾರೂಪಮೇವಂ ತದ್ರೂಪಮರ್ಷಿತಮ್‌ । 
ಗುರುಲಿಂಗಜಂಗಮಂ ಜ್ಞಾತ್ಸಾ ಅರ್ಪಿತಂ ಚ ನಿರಂತರಮ್‌ ॥ 


ಟೀಕು: ಸದಾಕಾಲವು ಗುರು ಲಿಂಗ ಜ೦ಗಮವನರಿತು ನಾದ ಬಿಂದು ಕಳಾರೂಪವನು 
ಅರ್ಪಿಸಲು ಯೋಗ್ಯವೆಂದು ಶಿವನು ಹೇಳಿದನು. ॥೧೨೫% 


ಏವಂ ಲಿಂಗಮುಖಂ ಜ್ಞಾತ್ಚಾ ಅಂಗಭಾವೇನ ಬಾಧಿತಮ್‌ | 
ಜಂಗಮಸ್ಕ ಮುಖಂ ಜ್ಞಾತ್ಸಾ ಸಂಸಾರಸ್ಯ ನ ಬಂಧನಮ್‌ ॥ 


ಟೀಕು: ಈ ಪ್ರಕಾರದಲ್ಲಿ ಅಂಗಭಾವದಲ್ಲಿ ಲಿಂಗಮುಖವನು ಅರಿತರೆ ದೇಹದ 
ಭಾಗಕ್ಕೆ ಯಾವುದೇ ಬಾಧೆಯುಂಟು. ಆಗ ಜಂಗಮದ ಮುಖವನ್ನು ಅರಿತರೆ 
ಸಂಸಾರದ ಬಂಧನವಿಲ್ಲ. ಎ೦ದರೆ ಜಂಗಮವು ಸಾಕ್ಷಾದ್ವಸ್ತು ಎಂಬುದರ್ಥ. ॥೧೨೬। 


ಪ್ರಸಾದಸ್ಯ ಮುಖಂ ಜ್ಞಾತ್ವಾ ಇಹಪರಂ ಚ ನ ವಿದ್ಯತೇ । 
ತ್ರಿವಿಧೈಕ್ಯಮಿದಂ ದೇವಿ ಜ್ಞಾನವಾನ್‌ ಸೋಹಮೇನ ಚ ॥ 


ಹ 


ಪರಮ ರಹಸ್ಯ ೨೫ 


ಟೀಕು: ಪ್ರಸಾದದ ಶ್ರೇಷ್ಠತೆಯನ್ನು ಅರಿತವನು ಇಹಪರವನು ಇಚ್ಛಿಸನು. 
ತ್ರಿವಿಧವು ಒಂದೇ ಎಂದರಿದಾತನು ನಾನೆ ಅಲ್ಲವೇ ಎಂದು ಪಾರ್ವತಿಗೆ ಶಿವನು 
ಹೇಳಿದನು. ॥೧೨೭। 


ದೇವ್ಯೋವಾಚ: 
ಇಷ್ಟಲಿಂಗಮುಖಂ ಕಿಂ ವಾ ಪ್ರಾಣಲಿಂಗಮುಖಂ ಯಥಾ | 
ಭಾವಲಿಂಗಮುಖಂ ಚೈವ ಬ್ರೂಹಿ ಮೇ ಪರಮೇಶ್ವರ ॥ 
ಟೀಕು: ಇಷ್ಟಲಿಂಗದ ಮುಖವಾವುದು, ಪ್ರಾಣಲಿಂಗದ ಮುಖವಾವುದು, 
ಭಾವಲಿಂಗದ ಮುಖವಾವುದು, ಈ ತ್ರಿವಿಧವನು ಪರಮೇಶ್ವರನೆ ತಿಳಿಸು ಎಂದು 
ದೇವಿಯು ಕೇಳಿದನು. ೧೨೮% 


ಈಶ್ವರೋವಾಚ: 

ಇಷ್ಟಲಿಂಗಮುಖಂ ಪಂಚ ತತ್ಪಾಣೋ ವೇದ್ಯ ತನ್ಮು ಖಮ್‌ | 

ಏತನ್ಮು ಖಮಿದಂ ಭಾವಂ ಭಾವಲಿಂಗಮುಖಂ ತಥಾ | 
ಟೀಕು: ಇಷ್ಟಲಿಂಗದ ಮುಖವು ಐದಾಗಹುದು, ಪ್ರಾಣವಾಯುವಿನ 
ಮುಖವನ್ನು ಮೆದಿಸಿ ಪ್ರಾಣಲಿಂಗವಾಯಿತ್ತು ಭಾವವೇದಿಸಿ ಭಾವಲಿಂಗಾಯಿತ್ತು 
ಕಾಣಾ. ॥೧೨೯॥ 


ದೇವ್ಯೋವಾಚ: 

ಇಷ್ಟಲಿಂಗೇ ಕಥಾ ಪೂಜಾ ಪ್ರಾಣಲಿಂಗಸ್ಯ ಕಿಂ ಭವೇತ್‌ | 

ಭಾವಲಿಂಗಸ್ಯ ಕಾ ಪೂಜಾ ಬ್ರೂಹಿ ಮೇ ಪರಮೇಶ್ವರ ॥ 
ಟೀಕು: ಇಷ್ಟಲಿಂಗದಲ್ಲಿ ಪೂಜೆಯು ಹೇಗೆ, ಪ್ರಾಣಲಿಂಗಕ್ಕೆ ಪೂಜೆಯು ಏನು, 
ಭಾವಲಿಂಗಕ್ಕೆ ಪೂಜೆ ಯಾವುದು, ಎಲೆ ಪರಮೇಶ್ವರನೆ ಇವುಗಳನ್ನು ಹೇಳು ಎಂದು 
ಪಾರ್ವತಿಯು ನುಡಿದಳು. AON 


ಅಷ್ಟವಿಧಾರ್ಚನಂ ಕುರ್ಯಾದಿಷ್ಟಲಿಂಗಸ್ಯ ಪೂಜನಮ್‌ । 

ತಲ್ಲಿಂಗ೦ ಮನುತೇ ಯಸ್ತು ಪ್ರಾಣಲಿಂಗಸ್ಯ ಪೂಜನಮ್‌ ॥ 
ಟೀಕು: ಇಷ್ಟಲಿಂಗಕ್ಕೆ ಅಷ್ಟವಿಧ ಅರ್ಚನೆಯಂ ಮಾಡುವುದು. ಆ ಲಿಂಗವನು 
ಮನಸಿನಲ್ಲಿ ಧ್ಯಾನಿಸುವುದು ಪ್ರಾಣಲಿಂಗದ ಪೂಜೆಯು. ॥೧೩೧॥ 


ಮನೋ ಲೀಯೋ ನಿರಂಜನ್ಯೋ ಭಾವಲಿಂಗಸ್ಯ ಪೂಜನಮ್‌ । 
ಏತೇ ಲಿಂಗಾರ್ಚನಂ ಜ್ಞಾತ್ಚಾ ವಿಶೇಷಂ ಶೃಣು ಪಾರ್ವತಿ ॥ 


೨೬ ಪರಮ ರಹಸ್ಯ 


ಟೀಕು: ಮನಸು ಲಿಂಗದಲ್ಲಿ ತಲ್ಲೀಯ್ಯವಾಗಿಹುದು, ಆ ಲಿ೦ಗವನು ಮನಸ್ಸಿನಲ್ಲಿಯೇ 
ಧ್ಯಾನಿಸೂದು, ಭಾವಲಿಂಗದ ಪೂಜೆಯು, ಇದು ಮೂರು ಲಿಂಗದ ಅರ್ಚನೆಯು 
ಕೇಳಾ ಎಂದು ಪಾರ್ವತಿಗೆ ಶಿವ ನುಡಿದನು. ಲಿಂಗವೆಂದರೆ ಪರಬ್ರಹ್ಮವೆಂಬುದಾಗಿ 
ಅರಿಯಬೇಕು. ॥೧೩೨॥ 


ದೇವ್ಯೋವಾಚ: 
ಅಷ್ಟಲಿಂಗಾರ್ಪಿತಂ ಕಿಂ ವಾ ಪ್ರಾಣಲಿಂಗಾರ್ಪಿತಂ ಯಥಾ । 
ಭಾವಲಿಂಗಾರ್ಪಿತಂ ಕಿಂ ವಾ ಬ್ರೂಹಿ ಮೇ ಪರಮೇಶ್ವರ ॥ 
ಟೀಕು: ಇಷ್ಟಲಿಂಗಕ್ಕೆ. ಅರ್ಪಿತವೇನು, ಪ್ರಾಣಲಿಂಗಾರ್ಪಿತವು ಹೇಗೆ, 
ಭಾವಲಿಂಗಾರ್ಪಿತವಾವುದು, ಎಲೆ ಪರಮೇಶ್ವರನೆ ಇದೆಲ್ಲವನ್ನು ತಿಳಿಸು. ॥೧೩೩॥ 


ಈಶ್ವರೋವಾಚ: 
ಇಷ್ಟಾಲಿಂಗಾರ್ಪಿತಂ ಅಂಗಂ ಪ್ರಾಣಲಿಂಗಾರ್ಪಿತಂ ಮನಃ | 
ಭಾವಲಿಂಗಾರ್ಪಿತಂ ತೃಪ್ತಿರಿತಿಭೇದೋ ವರಾನನೇ ॥ 
ಟೀಕು: ಇಷ್ಟಲಿಂಗಕ್ಕೆ ತನ್ನ ಶರೀರವನು ಸಮರ್ಪಿಸುವುದು, ಪ್ರಾಣಲಿಂಗಕ್ಕೆ ತನ್ನ 
ಮನಸ್ಸನ್ನು ಸಮರ್ಪಿಸೂದು. ಭಾವಲಿಂಗಕ್ಕೆ ಪರಿಣಾಮವೆ ಸಮರ್ಪಣವೆಂದು 
ಈಶ್ವರನು ಹೇಳಿದನು. NAY 


ii oes 
1 ಚ ಕಥಂ ಜಾತಂ ಷಟ್‌ಸ್ಪ ನಲಸ್ಯ ಕಥಂ ಗುಣಮ್‌ । 
ಸ್ಯ ಕಥಂ ಭೇದಂ ಬ್ರೂಹಿ ಮೇ ಪರಮೇಶ್ವರ I 


ಟೀಕು: ನ ಹೇಗೆ ಆಯಿತ್ತು. ಅದರ ಗುಣವು ಹೇಗೆ, ಅದರ ಭೇದವು 
ಹೇಗೆ ಎಂದು ಶಿವನನ್ನು ದೇವಿಯು ಕೇಳಿದಳು. ॥೧೩೫॥ 


ಈಶ್ವರೋವಾಚ: 
ಶೃಣು ದೇವಿ ಪ್ರವಕ್ಷ್ಯಾಮಿ ಗೋಪ್ಯಾದ್ಲೋಪ್ಯತರಂ ಮಮ | 
ಏತದ್ಗುಣಮಿದಂ ಭೇದಂ ಸುಚಿತ್ತೇ ಶೃಣು ಪಾರ್ವತಿ ॥ 
ಟೀಕು: ಎಲೆ ದೇವಿ ಕೇಳು, ಇದು ಅತ್ಯಂತ ಗೋಪ್ಯವು. ಈ ಷಡುಸ್ಥಲದ 
ಭೇದವನು ಹೇಳುವೆನು. ನಿರ್ಮಲ ಮನಸ್ಸಿನವಳಾದ ಪಾರ್ವತಿಯೇ ಕೇಳು ಎಂದು 
ಮಹಾದೇವನು ನಿರೂಪನ ಕೊಟ್ಟನು. ॥೧೩೬॥ 


ಮಹಾಲಿಂಗಮಿದಂ ದೇವಿ ಮನಾತೀತಮಗೋಚರಮ್‌ | 
ನಿರ್ನಾಮಂ ನಿರ್ಗುಣಂ ನಿತ್ಯಂ ನಿರಂಜನೋ ನಿರಾಮಯಮ್‌ ॥ 


ಪರಮ ರಹಸ್ಯ ೨೭ 


ಟೀಕು: ಎಲೆ ದೇವಿಯೇ, ಮಹಾಲಿಂಗವೆಂಬುದೊಂದುಂಟು. ಅದು ಎಂಥಾದ್ದು 
ಎಂದರೆ ಮನವನೂ ಮಿರಿದುದು, ಅಗೋಚರವು, ಹೆಸರೇ ಇಲ್ಲದುದು, 
ಮೂರೂ ಗುಣವಿಲ್ಲದುದು, ನಿತ್ಯವಹಂಥಾದ್ದು ರಂಜನೆ ಇಲ್ಲದಂಥಾದ್ದು, ವ್ಯಾಧಿ 
ರಹಿತವಾದದ್ದು. (೧೩೭) 


ನಿರ್ಮಲಂ ನಿಷ್ಕಲಂ ಜ್ಞೇಯಂ ನಿರ್ಭೇದಂ ನಿರುಪಾಧಿಕಮ್‌ । 

ಅದ್ವೆ ಫತೌನಂದಸಂಪೂರ್ಣಮಸದೃಶಮಿದಂ ಶೃಣು ॥ 
ಟೀಕು: ಅದು ನಿರ್ಮಲವಹಂಥಾದ್ದು, ನಿಷ್ಠಳವಹಂಥಾದ್ದು, ಭೇದವಿಲ್ಲದಂಥಾದ್ದು, 
ಉಪಾಧಿಯಿಲ್ಲದಂಥಾದ್ದು, ಅದ್ದೆ ಪಶೌಾನಂದ ಸಂಪೂರ್ಣವಹಂಥಾದ್ದು, 
ಸಮಾನವಿಲ್ಲದಂಥಾದ್ದು. ದ ುಹಾರಿಂಗಳಂದು ಅರಿಯಲು ಯೋಗ್ಯವು. ॥೧೩೮॥ 


ಮಹಾಲಿಂಗಂ ಸಮಾಖ್ಯಾ ತಂ ಪ್ರಸಾದಲಿಂಗಮುದ್ಧವಮ್‌ | 
ತತಃ ಪ್ರಸಾದಲಿಂಗೇ ಚ ಜಂಗಮಲಿಂಗಮುದ್ಧವಮ್‌ ` 


ಟೀಕು: ಮಹಾಲಿಂಗವು ಪ್ರಸಾದಲಿಂಗವಾಗಿ ಉದ್ಭವಿಸಿತ್ತು. ಪ್ರಸಾದಲಿಂಗದಲ್ಲಿ 
ಜಂಗಮಲಿಂಗವು ಹುಟ್ಟಿತ್ತು. AE 


ತಥಾ ಜಂಗಮಲಿಂಗೇ ಚ ಶಿವಲಿಂಗಸಮುದ್ಧವಮ್‌ | 
ಶಿವಲಿಂಗೇ ಯಥಾ ಚೈವ ಗುರುಲಿಂಗಸಮುದ್ಧವಮ್‌ | 


ಟೀಕು: ಆ ಜ೦ಗಮಲಿಂಗದಲ್ಲಿ ಶಿವಲಿಂಗವು ಉದಿಸಿತು, ಶಿವಲಿಂಗದಲ್ಲಿ ಗುರುಲಿಂಗವು 
ಹುಟ್ಟಿತು. ೧೪೦ 


ಗುರುಲಿಂಗೇ ತಥಾಚಾರಲಿಂಗಂ ಚಾಪಿ ಸಮುದ್ಧವಮ್‌ | 
ಟ್‌ಸ್ಥಲಂ ಚ ಪರಿಜ್ಜೇಯಮೇಕೀಭಾವಂ ವಿಶೇಷತಃ ॥ 
ಟೀಕು: ಗುರುಲಿಂಗದಲ್ಲಿ ಆಚಾರಲಿಂಗವು ಹುಟ್ಟಿತ್ತು ಇದೀಗ ಲಿಂಗ 
ಷಡುಸ್ಥಲವೆಂದು ಅರಿವುದು. ಈ ಆರು ಲಿಂಗಗಳನು ಒಂಡೇ ಎಂದು ವಿಶೇಷವಾಗಿ 
ಅರಿವುದೆಂದು ಶಿವನು ಹೇಳಿದನು. (ಇದನ್ನೇ ಅ೦ಗಸ್ಥಲವೆನ್ನುವರು. ಇದರಲ್ಲಿ ೫೪ 
ಆವಾ೦ತರಸ್ಥಲಗಳಿವೆ). [eve 


ಪ್ರಾಣಾಮಾಚಾರಲಿಂಗಸ್ಯ ಗುರುಲಿಂಗಂ ಭವತ್ಯಪಿ | 
ಪ್ರಾಣಂ ತು ಗುರುಲಿಂಗಸ ್ಯೈ ಶಿವಲಿಂಗಂ ಭವೇತ್ತದಾ ॥ 


ಟೀಕು: ಆಚಾರಲಿಂಗಕ್ಕೆ ಗುರುಲಿಂಗವೇ ಪ್ರಾಣವು. ಗುರುಲಿಂಗಕ್ಕೆ ಶಿವಲಿಂಗವೇ 
ಪ್ರಾಣವು. ॥೧೪೨॥ 


೨೮ ಪರಮ ರಹ: 


ಆ 


ಪ್ರಾಣಂ ಚ ಶಿವಲಿಂಗಸ್ಯ ಜಂಗಮಲಿಂಗಮೇವ ಚ | 
ಪ್ರಾಣ೦ ಜಂಗಮಲಿಂಗಸ್ಯ ಪ್ರಸಾದಲಿಂಗಮೇವ ಚ ॥ 


ಟೀಕು: ಶಿವಲಿಂಗಕ್ಕೆ ಜಂಗಮಲಿಂಗವೇ ಪ್ರಾಣವು, ಜ೦ಗಮಲಿಂಗಕ್ಕೆ ಪ್ರಸಾದಲಿಂಗವೇ 
ಪ್ರಾಣವು NOVA 


ತತ್ವಸಾದಗತಂ ಪ್ರಾಣಂ ಮಹಾಲಿಂಗಮಿದಂ ಶೃಣು | 
ಐಕ್ಯ ಪ್ರಾಣಸಮಾಖಾ ್ಯತಮೇಕೀಭಾವಂ ಸಮನ್ವಿತಮ್‌ ॥ 


ಟೀಕು: ಪ್ರಸಾದಲಿಂಗಕ್ಕೆ ಮಹಾಲಿಂಗವೇ ಪ್ರಾಣವು. ಈ ಷಡುಸ್ವಲವು ಒಂದೇ ಆಗಿದೆ 
ಎಂದು ಈಶ್ವರನು ಹೇಳಿದನು. ॥೧೪೪॥ 


ಯಥಾ ಅಗ್ನಿಸ್ತ ಸ್ತಥಾ ಭಾಸ ತದ್ಭೇದಂ ಶೃಣು ಪಾರ್ವತಿ । 
ಇಹೈವ ಭಿನ್ನ ಭಾವೇನ ಅಂಗಷ ಡ್ವಿದಮೇವ ಚ॥ 


ಟೀಕು: ಅಗ್ನಿಗೆ ಕಾ೦ತಿಯು ಹೇಗೆ ಆಯಿತ್ತು. ಆ ಪ್ರಕಾರದಲ್ಲಿ ಅಗ್ನಿಗೂ ಕಾಂತಿಗೂ 
ಭೇದವಿಲ್ಲದ ಮರ್ಯಾದೆಯಲ್ಲಿ ಮಹಾಲಿಂಗವು ಭೇದಭಾವದಿಂದ ಷಡ್ಡಿದ 
ಲಿಂಗವಾಯಿತ್ತು. ॥೧೪೫॥ 


ಲಿಂಗಾರ್ಚನಂ ತು ಯಃ ಕುರ್ಯಾತ್‌ ತತ್ಪಾಣೋ ಭಿನ್ನ ಯೋಗತಃ । 
ಏವಂ ಲಿಂಗಂ ಸಮಾಖ್ಯಾ ತಂ ಷಡ್‌ಭೇದರಿ ಚ ಯಥಾಕ್ರಮಮ್‌ | 


ಟೀಕು: ಪ್ರಾಣಲಿಂಗಕ್ಕೆಯೂ ಲಿಂಗಕ್ಕೆಯೂ ಭೇದವಿಲ್ಲವೆಂದರಿತು ಲಿಂಗಾರ್ಚನೆಯಂ 
ಮಾಡೂದೂ, ಈ ಪ್ರಕಾರದಲ್ಲಿ ಆಚರಿಸಲಾಗಿ ಆರು ಪ್ರಕಾರವಹ ಲಿಂಗವು ಕ್ರಮತಪ್ಪದೆ 
ಸಾಧ್ಯವಹುದು ಎಂದು ಈಶ್ವರನು ದೇವಿಯವನಗೆ ಹೇಳಿದನು. OPEL 


ಅವಿತಲ್ಪಮಿದಂ ಜ್ಞೇಯಂ ತತ್ಪಾಣೋ ಲಿಂಗಲೀಯತೇ | 
ಟೀಕು: ವಿಕಲ್ಪವಿಲ್ಲದೆ ಹೀಗೆ ಅರಿತಕೆ ಆ ಪ್ರಾಣಲಿಂಗದಲ್ಲಿ (ಮಂತ್ರದೇಹಿಯು) 
ತಲ್ಲೀಯನಹನು. ಲಿಂಗವೆಂದಡೆ ಪರಬ್ರಹ್ಮವೆಂಬರ್ಥ.' ೧೪೭ 


ದೇವ್ಯೊ ವಾಚ: 
ಕಿಂ ಭೇದಂ ತು ಮಹಾಲಿಂಗಂ ಕಿಂ ಭೇದಂ ತು ಪ್ರಸಾದಕಮ್‌ । 
ಕಿಂ ಭೇದಂ ಜಂಗಮಲಿಂಗಂ ಕಂ ಭೇದಂ ಹರಿದು ॥ 


ಟೀಕು: ಮಹಾಲಿಂಗದ ಭೇದವೇನು, ಪ್ರಸಾದಲಿಂಗದ ಭೇದವೇನು, ಜಂಗಮಲಿಂಗದ 
ಭೇದವೇನು, ಶಿವಲಿಂಗದ ಭೇದವೇನು ಎಂದು ದೇವಿಯು ಕೇಳಿದಳು. ॥೧೪೮॥ 


ಪರಮ ರಹಸ್ಯ ರೀ 


ಕಿಂ ಭೇದಂ ಗುರುಲಿಂಗಂ ಚ ಕಿಂ ಭೇದಾಚಾರಲಿಂಗಕಮ್‌ | 
ಇತಿ ಭೇದಂ ನ ಜಾನಾಮಿ ಕಾರುಣ್ಯಾದ್ಧೂ; ಹಿ ಶಂಕರ ॥ 


ಟೀಕು: ಗುರುಲಿಂಗವೇನು ಭೇದ, ಆಚಾರಲಿಂಗವೇನು ಭೇದ, ಈ ಆರೂ 
ಲಿಂಗಗಳ ಭೇದವನರಿಯೇನು. ಕಾರುಣ್ಯದಿಂದ ಎಲೆ ಪರಮೇಶ್ವರನೇ ಹೇಳು 
ಎಂದಳು. ॥೧೪೯॥ 


ಈಶ್ವರೋವಾಚ 
ಮಹಾಲಿಂಗಮಿದಂ ದೇವಿ ಪ್ರಸಾದಲಿಂಗಮೇವ ಚ । 
ತಥಾ ಜಂಗಮಲಿಂಗಂ ಚ ಶಿವಲಿಂಗಂ ತಥೈವ ಚ ॥ 
ಗುರುಲಿಂಗಂ ಯಥಾ ಚೈವ ಆಚಾರಲಿಂಗಮುದ್ಧವಮ್‌ 
ಏಕೈಕಂ ಪ ಪ್ರಾಣಮಾಖ್ದಾ ್ಯತಮೇಕೈಕಂ ತು ಸಮಪ್ಪಿತಮ್‌ ॥ 


ಟೀಕು: ಮಹಾಲಿಂಗವು ಪ್ರಸಾದಲಿಂಗವು ಜ೦ಗಮಲಿಂಗವು ಶಿವಲಿಂಗವು 
ಗುರುಲಿಂಗವು ಆಚಾರಲಿಂಗವು ಒಂದಕ್ಕೊಂದು ಪ್ರಾಣವಾಗಿ ಹುಟ್ಟಿದವು. 
ಒಂದನ್ನೊಂದು ಕೂಡಿಹವು. ॥೧೫೦-೧೫೧॥ 


ಏಕೈಕಂ ಮನುತೇ ಯಸ್ತು ಪಂಚಾನನಸಮುದ್ಧವಮ್‌ । 
ಪ್ರಸಾದೋದ್ಭವಮೀಶಾನಂ ತತ್ಪುರುಷಂ ಜಂಗಮೋದ್ದವಮ್‌ ॥ 
ತಿವಲಿಂಗಮಘೋರಂ ಚ ವಾಮದೇವೋ ಗುರುಸ್ತಥಾ | 
ಆಚಾರಲಿಂಗಮುದ್ಧೂತಂ ಸದ್ಯೋಜಾತಮಿದಂ ಶ್ರುಣು ॥ 


ಟೀಕು: ಒಂದೊಂದು ಲಿಂಗವು ನನ್ನ ಪಂಚಮುಖದಿಂದ ಹುಟ್ಟಿತ್ತೆಂದು 
ಅವನಾನೊಬ್ಬನು ಅರಿವುದು. ಈಶಾನಮುಖದಿಂದ ಪ್ರಸಾದಲಿರಿಗವು 
ತತ್ತುರುಷಮುಖದಿಂದ ಜಂಗಮಲಿಂಗವು. ಅಘೋರಮುಖದಿಂದ ಶಿವಲಿಂಗವು. 
ವಾಮದೇವಮುಖದಿಂದ ಗುರುಲಿಂಗವು. ಸದ್ಯೊ ಜಾತಮುಖದಿಂದ ಆಚಾರಲಿಂಗವು 
ಹುಟ್ಟಿದವು. ॥೨೫೨-೧೫೩ 


ಭಾವಾದಿ ತ್ರಿಷು ಲಿಂಗೇಷು ಜಗಚ್ಛ ಎಸ್ಟ ರ್ಥಕಾರಣಮ್‌ | 

ಏಕೈಕಂ ತು ದ್ವಯಂ ಜಾತಂ ನವಲಿಂಗಂ ಸಮುದ್ಧವಮ್‌ ॥ 
ಟೀಕು: ಭಾವಲಿಂಗ ಪ್ರಾಣಲಿಂಗ ಇಷ್ಟಲಿಂಗ ಈ ಮೂರು ಲಿಂಗಗಳಲ್ಲಿ ಲೋಕಸೃಷ್ಟಿ 
ನಿಮಿತ್ತವಾಗಿ ಒಂದೊಂದು ಲಿಂಗವೂ ಎರಡೆರಡು ಲಿಂಗವಾಯಿತ್ತು. ಅಂತು 
ಷಡ್ಡಿಧಲಿಂಗ ಸಹಿತವಾಗಿ ಒಂಭತ್ತು ಲಿಂಗಗಳು ಹುಟ್ಟಿದವು. ॥೧೫೪। 


೩೦ ಪರಮ ರಹ: 


ಆ 


ಆಚಾರಂ ಗುರುಲಿಂಗಂ ಚ ಇಷ್ಟಲಿಂಗೇ ಚ ಜಾಯತೇ । 

ಶಿವಲಿಂಗಂ ಚರಲಿಂಗಂ ಚ ಪ್ರಾಣಲಿಂಗೇ ಚ ಜಾಯತೇ ॥ 
ಪ್ರಸಾದಂ ಚ ಮಹಾಲಿಂಗಂ ಭಾವಲಿಂಗೇ ಚ ಜಾಯತೇ । 
ಇತ್ಯೇವಂ ನವಲಿಂಗಾನಿ ಕ್ರಮಶೋ ವರ್ಣ್ಯತೇ ಮಯಾ ॥ 


ಟೀಕು: ಇಷ್ಟಲಿಂಗದಲ್ಲಿ ಆಚಾರಲಿಂಗ ಮತ್ತು be ಪ್ರಾಣಲಿಂಗದಲ್ಲಿ 
ಶಿವಲಿಂಗ ಮತ್ತು ಜಂಗಮಲಿಂಗಗಳು ಹುಟ್ಟಿದವು. ಭಾವಲಿಂಗದಲ್ಲಿ ಪಸಾದಲಿಂಗ 
ಮತ್ತು ಮಹಾಲಿಂಗಗಳು ಹುಟ್ಟಿದವು. ಈ ಪ್ರಕಾರದಲ್ಲಿ ಒಂಭತ್ತು. ಲಿಂಗಂಗಳನು 
ತರುವಾಯಿಂದೆ ಎನ್ನಿಂದೆ ಹೇಳಲ್ಪಟ್ಟಿತ್ತು ಕೇಳಾ ಎಂದು ಈಶ್ವರನು ಡೇವಿಗೆ ನಿರೂಪವ 
ಕೊಟ್ಟನು. ೧೫೫-೧೫೬ 


ದೇವ್ಯೋವಾಚ: 

ಕಿಂ ಮಿಶ್ರಂ ತು ಸದಾಚಾರಂ ಕಿಂ ಮಿಶ್ರಂ ಗುರುಲಿಂಗಯೋಃ | 

ಕಿಂ ಮಿಶ್ರಂ ಗುರುಲಿಂಗಂ ಚ ಕಿಂ ಮಿತ್ರಂ ಜಂಗಮಸ್ತಥಾ ॥ 

ಪ್ರಸಾದವಿತ್ರಿತಂ ಕಿಂವಾ ಮಹಾಲಿಂಗಸ್ತಥೈವ ಚ। 

ಅತ್ಯೇತೇ ಮಿಶ್ರಿತಂ ಭಾವಂ ಪ್ರಸಾದಂ ಕಥಯಸ್ವ ಮೇ ॥ 
ಟೀಕು: ಆಚಾರಲಿಂಗಕ್ಕೆ ಮಿಶ್ರವೇನು, ಗುರುಲಿ೦ಗವೇನು ಮಿಶ್ರ, 
ಶಿವಲಿಂಗವೇನು ಮಿಶ್ರ, ಜ೦ಗಮಲಿಂಗವೇನು ಮಿಶ್ರ, ಪ್ರಸಾದಲಿಂಗವೇನು ಮಿಶ್ರ, 
ಮಹಾಲಿಂಗವೇನು ಮಿಶ್ರ. ಈ ಪ್ರಕಾರದಲ್ಲಿ ಮಿಶ್ರ ಭಾವವನು ಎನಗೆ ಹೇಳು 
ಎಂದಳು. ॥೧೫೭-೧೫೮। 


ಈಶ್ವರೋವಾಚ: 
ಗುರೋರಾಚಾರಲಿಂಗಂ ಚ ಪ್ರಸಾದಂ ಜಂಗಮಸ್ತಥಾ । 
ಶಿವಲಿಂಗಂ ಮಹಾಲಿಂಗಮೇಕ್ಛಕಂ ತು ಸಮಾಶ್ರಿತಮ್‌ ॥ 


ಟೀಕು: ಎಲೆ ದೇವಿಯೇ, ಗುರುಲಿಂಗ ಆಚಾರಲಿಂಗ ಪ್ರಸಾದಲಿಂಗ ಜಂಗಮಲಿಂಗ 
ಶಿವಲಿಂಗ ಮಹಾಲಿಂಗ ಈ ಆರೂ ಲಿಂಗವೂ ಒಂದನ್ನೊಂದಾಶ್ರಯಿಸಿ ಇಹವು 
ಕಾಣಾ ಎಂದು ಶಿವನು ಹೇಳಿದನು. ॥೧೫೯॥ 


ದೇವ್ಯೊ ವಾಚ: 
ಜ್ಞಾನಬೀಜಾಕ್ಷರಂ ಕಿಂವಾ ಆಚಾರಸ್ಯ ಚ ಬೀಜಕಮ್‌ । 
ಗುರುಲಿಂಗಂ" ಯಥಾ ಬೀಜಂ ಶಿವಲಿಂಗಸ ೈ ಬೀಜಕಮ್‌ ॥ 
ಜಂಗಮಸ್ಯ ಕಥಂ ಬೀಜಂ ಪ್ರಸಾದಸ್ಯ ಚ ಓೀಜಕಮ್‌ 
ಏವಂ ಬೀಜಾಕ್ಷರಂ ಚೈವ ಹೈೇತದಾಖ್ಯಾಜ ತತ್ಸದಮ್‌ ॥ 


ಪರಮ ರಹ ೩೧ 


ಆ 


ಟೀಕು: ಜ್ಞಾನಬೀಜಾಕ್ಷರವು ಅವುದು, ಆಚಾರಲಿಂಗಕ್ಕೆ ಬೀಜವೇನು. ಗುರುಲಿಂಗಕ್ಕೆ 
ಬೀಜವಾವುದು. ಶಿವಲಿಂಗಕ್ಕೆ ಬೀಜವಾವುದು. ಜಂಗಮಲಿಂಗಕ್ಕೆ ಬೀಜವೇನು, 
ಪ್ರಸಾದಲಿಂಗಕ್ಕೆ ಬೀಜವಾವುದು, ಈ ಪ್ರಕಾರ ಬೀಜಾಕ್ಷರವನು ಹೇಳಿ ಎಂದು 
ದೇವಿಯು ಕೇಳಿದಳು. ॥೧೬೦-೧೬೧॥ 


ಈಶ್ವರೋವಾಚ 
ಜ್ಞಾನಂ ಪ್ರಣವಬೀಜಂ ಚ ಆಚಾರಂ ಚ ನಕಾರಯೋಃ | 
ಮಕಾರಂ ಚ ಗುರೋರ್ಬಿೀಜಂ ಶಿಕಾರಂ ಲಿಂಗಮೂರ್ತಿಕಮ್‌ ॥ 
ವಕಾರಂ ಚ ಚರಂ ಬೀಜಂ ಯಕಾರಂ ಚ ಪ್ರಸಾದಕಮ್‌ |। 
ಏವಂ ಬೀಜಾಕ್ಷರಂ ಜ್ಞಾತ್ಚಾ ದುರ್ಲಭಂ ಚ ವರಾನನೇ ॥ 


ಟೀಕು: ಓಂಕಾರವು ಜ್ಞಾನ ಬೀಜವು, ಆಚಾರಲಿಂಗಕ್ಕೆ ನ ಕಾರ ಬೀಜವು, 
ಗುರುಲಿಂಗಕ್ಕೆ ಮಕಾರ ಬೀಜವು, ಶಿವಲಿಂಗಕ್ಕೆ ಶಕಾರ ಬೀಜವು. ಜಂಗಲಿಂಗಕ್ಕೆ 
ವ ಕಾರ ಬೀಜವು, ಪ್ರಸಾದಲಿಂಗಕ್ಕೆ ಯಕಾರ ಬೀಜವು, ಈ ಪ್ರಕಾರದಲ್ಲಿ 
ಬೀಜಾಕ್ಷರವನು ಅರಿವುದು ದುರ್ಲಭವು ಎಂದು ದೇವಿಯರಿಗೆ ಶಿವನು ನಿರೂ 
ಪಿಸಿದನು. ॥೧೬೨-೧೬೩। 


ಓಂಕಾರಂ ಪಂಚಭೂತಾತ್ಮಾ ನಕಾರಂ ದಶಮಿಂದ್ರಿಯಮ್‌ | 

ಮಕಾರಂ ಮನಪಂಚಾನಾಂ ಶಿಕಾರಂ ಪ್ರಾಣನಾಯಕಮ್‌ |। 

ವಕಾರಂ ದಶವಾಯೂನಾಂ ಯಕಾರಂ ತ್ರಿಗುಣಂ ಭವೇತ್‌ ॥ 
ಟೀಕು: ಓಂಕಾರವು ಪಂಚಭೂತ ಸ್ಪರೂಪವನುಳಂಥಾದ್ದು, ನಕಾರವು 
ದಶೇಂದ್ರಿಯ ಸ್ವರೂಪವು, ಮಕಾರವು ಮನ, ಬುದ್ಧಿ. ಚಿತ್ತ ಅಹಂಕಾರ 
ಜೀವ ಈ ಐದರ ಸ್ವರೂಪನುಳ್ಳುದು, ಶಿಕಾರವು ಪ್ರಾಣಕ್ಕೆ ಒಡೆಯನು, 
ವಕಾರವು ದಶವಾಯುಗಳಿಗೆ ಕರ್ತವೆಂದರಿವುದು. ಯಕಾರವು ತ್ರಿಗುಣಾತ್ಮಕ 
ಸ್ವರೂಪವೆಂದರಿವುದು. ॥೧೬೪॥ 


ಭಕ್ತೋ ಮಹೇಶ್ವರಶ್ಲೈವ ಪ್ರಸಾದಿಪ್ರಾಣಲಿಂಗಿಕ: | 

ಶರಣ್ಯಃ ಶಿವಲಿಂಗೈಕ್ಯಃ ಷಟ್‌ಸ್ಥಲಂ ಚ ಮಮ ಪ್ರಿಯಮ್‌ ॥ 
ಟೀಕು: ಭಕ್ತ ಮಾಹೇಶ್ವರ ಪ್ರಸಾದಿ ಪ್ರಾಣಲಿಂಗಿ ಶರಣ ಐಕ್ಯ ಎಂಬ ಇಂತೀ 
ಷಟ್‌ಸ್ಥಲವು ಎನಗೆ ಪ್ರಿಯವಹಂಥಾದ್ದು ಎಂದು ಶಿವನು ಹೇಳಿದನು. ॥೧೬೫ 


೩೨ ಪರಮ ರಹ 


ಆ 


ದೇವ್ಯೋವಾಚಃ 

ಭಕ್ತೋ ಮಾಹೇಶ್ಚರಶ್ಚೆವ ಪ್ರಸ ಪ್ರಸಾದಿಪ್ರಾಣಲಿಂಗಿಕಃ | 

ಶರಣಃ ಶಿವಲಿಂಗೈಕ್ಕಃ ಷ ಷಟ್‌ಸ್ತ ದಲಂ ಚ ಕಥಂ ಭವೇತ್‌ ॥ 
ಟೀಕು: ಭಕ್ತನು ಮಾಹೇಶ್ವರನು ಪ್ರಸಾದಿಯು ಪ್ರಾಣಲಿಂಗಿಯು ಶರಣನು 
ಐಕ್ಯನು ಎಂಬೀ ಷಡುಸ್ಥಲಗಳು ಹೇಗೆ ಅಹುತು ಎಂದು ದೇವಿಯರು 
ಬೆಸಗೊಂಡರು. OEE 


ಈಶ್ವರೋವಾಚ: 
ಸದಾಚಾರಃ ಶಿವೇ ಭಕ್ತಿಃ ಲಿಂಗಜಂಗಮಮೇಕಧೀಃ | 
ಲಾಂಛನೇನ ಶರಣ್ಯಂ ಚ ಶ್ರೇಷ್ಠಂ ಭಕ್ತಸ್ಥ ಕಲಂ ಸ್ಥ ಸ್ಮ ತಮ್‌ ॥ 

ಟೀಕು: ಸದಾಚಾರದಲ್ಲಿ ನಡೆದ ಶಿವನಲ್ಲಿ ಸದಾ ಭಕ್ತಿಯಿದಿರುವ. ಲಿಂಗಜಂಗಮವನು 
ಒಂದೇ ಎಂಬ ಬುದ್ಧಿಯಳ್ಳ, ಲಾಂಛನಧಾರಿಗಳ ಕಂಡಡೆ ವಂದಿಸುವ 
ಇದು ಉತ್ತಮವಹಂಥಾ ಭಕ್ತಸ್ಥಲವೆಂದು ಈಶ್ವರನು ಹೇಳಿದನು. ॥೧೬೭॥ 


ಪರಸ್ತ್ರೀಯಾಂ ಪರಾರ್ಥಂ ಚ ವರ್ಜಿತೋ ಭಾವಶುದ್ಧಿಮಾನ್‌ 
ಲಿಂಗನಿಷ್ಟೋ ನಿಯುಕ್ತಾತ್ಮೋ ಮಾಹೇಶ್ವರಮನುತ್ತಮಮ್‌ ॥ 
ಟೀಕು: ಪರಸ್ತ್ರೀಯನು ಪರದವೃವ ವರ್ಜಿಸಿ ಶುದ್ಧನಾಗಿ ಲಿ೦ಗನಿಷ್ಠೆಯುಳ್ಳಾತನು 
ಮಹೇಶ್ವರಸ್ಕನೆವೆಂದು ಶಿವನು ಹೇಳಿದನು. ॥೧೬೮। 


ಲಿಂಗಾರ್ಪಿತಪ್ರಸಾದಂ ಚ ಸಂಭೋಗೀ ಲಿಂಗಸಂಯುತಃ | 

ಅನರ್ಪಿತಂ ವಿಸರ್ಜಂ ಚ ಪ್ರಸಾದೀಸ್ಥಲಮತ್ತಮಮ್‌ ॥ 
ಟೀಕು: ಲಿಂಗಕ್ಕೆ ಸಮರ್ಪಿಸಿದ ಪ್ರಸಾದವನು ಲಿಂಗನೆನಹಿಂದವೆ ಭೋಗಿಸುವುದು, 
ಅನರ್ಪಿತವ ವಿಸರ್ಜಿಸುವುದು ಪ್ರಸಾದಿಸ್ಥಲವು. ॥೧೬೯॥ 


ತಥಾ ಪ್ರಾಣೇ ಗುಣೇ ಲಿಂಗೇ ಲಿಂಗಪ್ರಾಣಿಸಮಾಹಿತಃ | 

ಸುಖದುಃ: ಖಭಯಂ ನಾಸ್ತಿ ಪ್ರಾಣಲಿಂಗಿಸ್ತ ದಲಂ ಭವೇತ್‌ ॥ 
ಟೀಕು: ಪ್ರಾಣಗುಣವಳಿದು ಲಿಂಗದಲ್ಲಿ ನೆನಹು ಸಂಬಂ ಸುಖದುಃಖದ ಭಯವು 
ತನಗಿಲ್ಲದಿದ್ದರೆ ಇದೀಗ ಪ್ರಾಣಲಿಂಗಿಸ್ಥಲವು. erase) 


ಪತಿರ್ಲಿಂಗಂ ಸತೀಚಾಹಮಿತಿ ಯುಕ್ತಂ ಸದಾ ತಥಾ । 
ಪಂಚೇಂದ್ರಿಯಸುಖಂ ನಾಸ್ತಿ ಶರಣಸ್ಥಲಮುತ್ತಮಮ್‌ ॥ 


ಪರಮ ರಹಸ್ಯ ೩೩ 


ಟೀಕು: ಲಿಂಗವೇ ಪತಿ, ತಾನೇ ಸತಿಯೆಂಬ ಭಾವದಲ್ಲಿ ಆಚರಿಸಿ, ಪಂಚೇಂದ್ರಿಯಂಗಳ 
ಸುಖವನು ತಾನು ಬಯಸದಿದ್ದರೆ ಅದು ಶರಣಸ್ಥಲವು. ॥೧೭೧॥ 


ಷಡೂರ್ಮಯತ್ಚ ಷಡ್ಡರ್ಗಂ ನಾಸ್ತಿ ಚಾಷ್ಟವಿಧಾರ್ಚನಮ್‌ । 

ನಿರ್ಭಾವೇ ಶಿವಲಿಂಗೈಕ್ಯಃ ಶಿಖಿಕರ್ಪೂರ ಯೋಗವತ್‌ ॥ 
ಟೀಕು: ಕ್ಟುತ್‌, ಪಿಪಾಸೆ, ಶೋಕ, ಮೋಹ, ಜರೆ, ಮರಣ ಎಂಬ ಷಡೂರ್ಮಿಗಳೂ, 
ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯವೆಂಬ ಅರಿಷಡ್ವರ್ಗಗಳು 
ಇಲ್ಲದಿರುವ, ಲಿಂಗಕ್ಕೆಯು ಅಷ್ಟ ವಿಧಾರ್ಚನೆ ಇಲ್ಲದಿರುಹವು. ಭಾವರಹಿತನಾಗಿ 
ಇರುವುದೀಗ ಐಕ್ಕಸ್ಥಲವು. ಕರ್ಪೂರವು ಅಗ್ನಿಯ ಸಂಯೋಗವನು ಮಾಡಲಾಗಿ 
ತನ್ನ ರೂಪಳಿದು ಅಗ್ನಿಯೇ ಆಯಿತು. ಈ ಪ್ರಕಾರದಲ್ಲಿ ಲಿಂಗವ ನೆನನೆನದು 
ಲಿಂಗವೇ ಆದನೆಂಬುದರ್ಥವು. ॥೧೭೨॥ 


ದೇವ್ಯೋವಾಚ 

ಕಿಂ ಮಿಶ್ರಂ ತು ಯಥಾ ಭಕ್ತಃ ಕಿಂ ಮಿಶ್ರಂ ತು ಮಾಹೇಶ್ವರ: | 

ಕಿಂ ಮಿಶ್ರಂ ತು ಪ್ರಸಾದೀ ಚ ಕಿಂ ಮಿಶ್ರಂ ತು ಪ್ರಾಣಲಿಂಗಿ: ॥ 

ಕಿಂ ಮಿಶ್ರಂ ತು ಶರಣ್ಯ ಕಿಂ ಮಿಶ್ರಂ 'ಚೈಕ್ಕಮೇವ ಚ। 

ಇತ್ಯೇತೇ ಮಿಶ್ರಿತಂ ಭಾವಂ ಬ್ರೂಹಿ ಮೇ ಪರಮೇಶ್ವರ ॥ 
ಟೀಕು: ಭಕ್ತಂಗೆ ಏನು ಮಿಶ್ರವು, ಮಾಹೇಶ್ವರಂಗೆ ಏನು ಮಿಶ್ರವು, ಪ್ರಸಾದಿಗೆ ಏನು 
ಮಿಶ್ರವು. ಪ್ರಾಣಲಿಂಗಿಗೆ ಏನು ಮಿಶ್ರವು, ಶರಣಂಗೆ ಏನು ಮಿಶ್ರವು, ಐಕ್ಕಂಗೆ 
ಏನು ಮಿಶ್ರವು, ಇಂತೀ ಮಿಶ್ರ ಭಾವವನು ಎಲೆ ಪರಮೇಶ್ವರನೇ ಎನಗೆ ಹೇಳು 
ಎಂದಳು. ॥೧೭೩-೧೭೪॥। 


ಈಶ್ವರೋವಾಚ: 

ಭಕ್ತಮಾಹೇಶ್ವರಶ್ಚೈವ ಪ್ರಸಾದಿಪ್ರಾಣಲಿಂಗಿನಾಮ್‌ । 

ಶರಣಃ ಶಿವಲಿಂಗೈಕ್ಯೋ ಏಕೈಕಂ ಪಂಚಮಾಶ್ರಯಮ್‌ ॥ 
ಟೀಕು: ಭಕ್ತ ಮಾಹೇಶ್ವರ ಪ್ರಸಾದಿ ಪ್ರಾಣಲಿಂಗಿ ಶರಣ ಐಕ್ಯ ಇಂತಿ ಷಡುಸ್ಥಲವು. 
ಒಂದೊಂದು ಸ್ಥಲವು ಐದನಾಶ್ರಯಿಸಿಹುದು. ॥೧೭೫॥ 


ದೇವ್ಯೋವಾಚ: 
ಭಕ್ತಸ್ಯಾಂಗಂ ಕಿಮಾಖ್ಯಾತಮಂಗಂ ಮಾಹೇಶ್ವರಸ್ಯ ಚ 
ಪ್ರಸಾದಿನಃ ಕಿಮಂಗಂ ಸ್ಯಾದಂಗಂ ತತ್ವಾಣಲಿಂಗಿನ: ॥ 
ಶರಣ್ಯಸ್ಯ ಕಿಮಂಗಂ ಚ ಐಕ್ಕಸ್ಯಾಂಗಂ ಚೆ ಕಿಂ ಭವೇತ್‌ | 
ಏತೇ "ಹೈಂಗಸ್ಸ ಸ್ಪಲಂ ಚೈವ ಬೂಹಿ ಮೇ ಪರಮೇಶ್ವರ ॥ 


೩೪ ಪರಮ ರಹಸ್ಥ 


[5 


ಟೀಕು: ಭಕ್ತನ ಅಂಗವಾವುದು, ಮಾಹೇಶ್ವರಂಗೆ ಅಂಗವೇನು, ಪ್ರಸಾದಿಗೆ 
ಅಂಗವಾವುದು, ಪ್ರಾಣಲಿಂಗಿಗೆ ಅಂಗವಾವುದು, ಶರಣಂಗೆ ಅಂಗವಾವುದು, ಐಕ್ಕ೦ಗೆ 
ಅಂಗವಾವುದು, ಈ ಅ೦ಗಸ್ಥಲವನು ಎಲೆ ಪರಮೇಶ್ವರನೆ ಎನಗೆ ಹೇಳು ಎಂದು 
ಪಾರ್ವತಿಯು ಬೆಸಗೊಂಡಳು. ೧೭೬-೧೭೭ 


ಈಶ್ವರೋವಾಚ: 
ಭಕ್ತಸ್ಯಾಂಗಸ್ಥ ಕಲಂ ಪೃಥ್ವಿ ಜಲಂ ಮಾಹೇಶ್ವರಸ್ಯ ಚ। 
ಪ್ರಸಾದಿಸ್ಕಾರಿಗಮಗ್ಗಿತ ವಾಯ್ದಾಂಗಂ ಪ್ರಾಣಲಿಂಗಿನ: | 
ಸರಾಗ ಚ fe ಲಿಂಗೈಕೃಸ್ಯಾತ್ಮಮೇವ ಚ। 
ಏವಮಂಗಸ ಕಲಂ ಜ್ಞಾನಂ ಸುಸೂಕ್ಷ © ಕಮಲಾನನೇ ॥ 


ಟೀಕು: ಭಕ್ತನ ಅಂಗಸ್ಥಲವು. ಭೂ ಮಾಹೇಶ್ವರನ ಅಂಗಸ್ಥಲವು ಜಲವು, 
ಪಸಾದಿಯ ಅಂಗಸ್ಥಲವು ಅಗ್ನಿಯು, ಪ್ರಾಣಲಿಂಗಿಯ ಅಂಗಸ್ಥಲವು ವಾಯು, 
ಶರಣನ ಅಂಗಸ್ಥಲವು ಕ ಐಕ್ಕನ ಅಂಗಸ್ಥಲವು ಆತ್ಮವು. ಈ ಪ್ರಕಾರದಲ್ಲಿ 
ಅಂಗಸ್ಥಲವು ಅತಿಸೂಕ್ಷ ವು ಕೇಳಾ ಪಾರ್ವತಿ, ॥೧೭೮-೧೭೯॥ 


ದೇವ್ಯೋವಾಚ: 
ಏತೇಷಾಂ ಷಟ್‌ಸ ನೈಲಾನಾಂ ಚ ಹಸ್ತಾನಾಂ ಕೇಪಿ ಭವಂತ್ಯಪಿ | 
ಹಸ್ತಭೇದಂ ನ ಜಾನಾಮಿ ಬ್ರೂಹಿ ಮೇ ಪರಮೇಶ್ವರ ॥ 


ಟೀಕು: ಈ ಹೇಳಿದ ಅಂಗಸ್ಥಲಂಗಳಿಗೆ ಹಸ್ತಂಗಳು ಅವುವು, ಆ ಹಸ್ತಂಗಳ ಭೇದವನು 
ಅರಿಯೆನು ಎಲೆ ಶಿವನೆ ಹೇಳು ಎಂದಳು. ॥೧೮೦॥ 


ಈಶ್ವರೋವಾಚ: 

ಭಕ್ತಸ್ಸುಚಿತ್ರ ಹಸ್ತಶ್ಚ ಸುಬುದ್ಧಿಶ್ಚ ಮಾಹೇಶ್ಚರ: । 

ಪ್ರಸಾದಿ ನಿರಹಂಕಾರ: ಸುಮನಃ ಪ್ರಾಣಲಿಂಗಿನ: ॥ 

ಜ್ಞಾನಹಸ್ತ ಸ್ತಂ ಶರಣಸ್ಯ ಭಾವಮೈಕ್ಯಸ್ಯ ಏವ ಚ । 

ಏತೇ ಹಸ ಸಪರಿಜ್ಛಾನಂ ವಿಶೇಷಂ ಶ್ರುಣು ಪಾರ್ವತಿ ॥ 
ಟೀಕು: ಭಕ್ತಂಗೆ ಸುಚಿತ್ತವೆ ಹಸ್ತವು, ಮಾಹೇಶ್ವರಂಗೆ ಸುಬುದ್ಧಿಯೇ ಹಸ್ತವು, ಪಸಾದಿಗೆ 
ನಿರಹಂಕಾರವೇ ಹಸ್ತ ಪ್ರಾಣಿಲಿಂಗಿಗೆ ಸುಮನವೇ ಹಸು. ಶರಣಂಗೆ ಜ್ಞಾನವೇ 
ಹಸ್ತವು, ಐಕ್ಯಂಗೆ ಭಾವವೇ ಹಸ್ತವು. ಈ ಹಸ್ತಂಗಳ ಭೇದವನರಿವುದು ವಿಶೇಷವು 
ಕಾಣ ದೇವಿ" ಎ೦ದು ಈಶ್ವರನು "ಹೇಳಿದನು. ೧೮೧-೧೮೨೬ 


ಪರಮ ರಹಸ್ಯ ೩೫ 


ದೇವ್ಯೋವಾಚ: 

ಸದ್ಭಕ್ತಸ್ಯ ಚ ಲಿಂಗಂ ಕಿಂ ಲಿಂಗಂ ಮಾಹೇಶ್ವರಸ್ಯ ಕಿಮ್‌ | 

ಪ್ರಸಾದಿನಶ್ಚ ಕಿಂ ಲಿಂಗಂ ಕಿಂ ಲಿಂಗಂ ಪ್ರಾಣಲಿಂಗಿನಃ ॥ 

ಕಿಂ ಲಿಂಗಂ ತು ಶರಣ್ಯಂ ಚ ಲಿಂಗಮೈಕ್ಯಸ್ಯ ಕಿಂ ಭವೇತ್‌ | 

ಷಡ್ವಿದಸ್ತಂ ನ ಜಾನಾಮಿ ಬ್ರೂಹಿ ಮೇ ಪರಮೇಶ್ವರ ॥ 
ಟೀಕು: ಭಕ್ತಂಗೆ ಲಿಂಗವಾವುದು, ಮಾಹೇಶ್ವರಂಗೆ ಲಿಂಗವಾವುದು, 
ಪ್ರಸಾದಿಗೆ ಲಿಂಗವಾವುದು,, ಪ್ರಾಣಲಿಂಗಿಗೆ ಲಿಂಗವಾವುದು,, ಶರಣಂಗೆ 
ಲಿಂಗವಾವುದು, ಈ ಷಡ್ಡಿಧವನು ಅರಿಯೆನು ಎನಗೆ ತಿಳುಹಿ ಎಂದು ದೇವಿಯು 
ಬೆಸಗೊಂಡಳು. ॥೧೮೩-೧೮೪॥ 


ಈಶ್ವರೋವಾಚ: 
ಭಕ್ತಸ್ಯಾಚಾರಲಿಂಗಂ ಚ ಗುರುಲಿಂಗಂ ಮಾಹೇಶ್ವರ: | 
ಪ್ರಸಾದಿನಃ ಶಿವೋ ಲಿಂಗಂ ಜಂಗಮಂ ಪ್ರಾಣಲಿಂಗಿನಃ ॥ 
ಪ್ರಸಾದಂ ಚ ಶರಣ್ಯಾನಾಂ ಐಕ್ಕಸ್ಯ ಮಹಮೇವ ಚ । 
ಏತತ್ಸೂಕ್ಷ್ಮತರಂ ತಸ್ಮಾದ್ವಿಶೇಷಂ ಶ್ರುಣು ಪಾರ್ವತಿ ॥ 


ಟೀಕು: ಭಕ್ತಂಗೆ ಆಚಾರಲಿಂಗವು, ಮಾಹೇಶ್ವರಂಗೆ ಗುರುಲಿಂಗವು, ಪಸಾದಿಗೆ 
ಶಿವಲಿಂಗವು, ಪ್ರಾಣಲಿಂಗಿಗೆ ಜಂಗಮಲಿಂಗವು, ಶರಣನಿಗೆ ಪ್ರಸಾದಲಿಂಗವು, ಐಕ್ಯಂಗೆ 
ಮಹಾಲಿಂಗವು, ಇದು ಅತ್ಯಂತ ಸೂಕ್ಷ್ಮವಾದ ವಿಚಾರವು, ಎಂದು ಈಶ್ವರನು 
ಹೇಳಿದನು. ॥೧೮೫-೧೮೬॥ 


ದೇವ್ಯೋವಾಚ: 
ಆಚಾರಸ್ಯ ಮುಖಂ ಕಿಂ ವಾ ಗುರುಲಿಂಗಮುಖಂ ಕಥಮ್‌ | 
ಶಿವಲಿಂಗಮುಖಂ ಚೈವ ಚರಲಿಂಗಮುಖಂ ಕಥಮ್‌ ॥ 
ಪ್ರಸಾದಸ್ಯ ಮುಖಂ ಕಿಂ ವಾ ಜ್ಞಾನಲಿಂಗಮುಖಂ ಕಥಮ್‌ । 
ಏತನ್ಮುಖಂ ನ ಜಾನಾಮಿ ಬ್ರೂಹಿ ಮೇ ಪರಮೇಶ್ವರ ॥ 


ಟೀಕು: ಆಚಾರಲಿಂಗಕ್ಕೆ ಮುಖವಾವುದು, ಗುರುಲಿಂಗಕ್ಕೆ ಮುಖವಾವುದು, 
ಶಿವಲಿಂಗಕ್ಕೆ ಮುಖವಾವುದು, ಜಂಗಮಲಿಂಗಕ್ಕೆ ಮುಖವಾವುದು, ಪ್ರಸಾದಲಿಂಗಕ್ಕೆ 
ಮುಖವಾವುದು, ಮಹಾಲಿಂಗಕ್ಕೆ ಮುಖವಾವುದು ಈ ಮುಖಂಗಳನರಿಯೆನು ಎಲೆ 
ಪರಮೇಶ್ವರನ ತಿಳಿಸು ಎಂದು ಬೆಸಗೊ೦ಡಳು. ೧೮೭-೧೮೮ 


ಈಶ್ವರೋವಾಚ: 
ಜ್ಞಾನಲಿಂಗಮುಖಂ ಪಂಚ ಆಚಾರಾದಿಕಮುಚ್ಯತೇ । 
ಷಡ್ವಿಧಾನಂ ತು ಲಿಂಗಾನಾಂ ಏತನ್ಮುಖಮಿದಂ ಶ್ರುಣು ॥ 


೩೬ ಪರಮ ರಹ 


ಆ 


ಟೀಕು: ಆಚಾರಲಿಂಗ ಮೊದಲಾಗಿ ಮಹಾಲಿಂಗವೇ ಕಡೆಯಾಗಿವುಳ್ಳ ಆರು 
ಲಿಂಗಗಳಿವೊಂದೊಂದಕ್ಕೆ ಐದೈದು ಮುಖವೆಂದು ದೇವಿಯರಿಗೆ ಶಿವನು 
ಹೇಳಿದನು. ॥೧೮೯॥ 


ಗುರುಲಿಂಗಂ ಚರಲಿಂಗಂ ಪ್ರಸಾದಂ ಜ್ಞಾನಮೇವ ಹಿ | 

ಏತತ್‌ ಪಂಚಮುಖಂ ಚೈವ ಸದಾಚಾರಸ್ಯ ಲಕ್ಷಣಮ್‌ ॥ 
ಟೀಕು: ಗುರುಲಿಂಗ ಶಿವಲಿಂಗ ಜಂಗಮಲಿಂಗ ಪ್ರಸಾದಲಿಂಗ ಮಹಾಲಿಂಗ ಈ 
ಐದು ಲಿಂಗಗಳು ಆಚಾರಲಿಂಗಕ್ಕೆ ಮುಖವೆಂದರಿವುದು. NEO 


ಜಂಗಮಲಿಂಗಮಾಚಾರಂ ಜ್ಞಾನಲಿಂಗಂ ಪ್ರಸಾದಕಮ್‌ । 
ಪಂಚವಕ್ತಸಮಾಯುಕ್ತಮಿತ್ಯೇತೇ ಗುರುಲಕ್ಷಣಮ್‌ ॥ 
ಟೀಕು: ಜಂಗಮಲಿಂಗ ಶಿವಲಿಂಗ ಆಚಾರಲಿಂಗ ಮಹಾಲಿಂಗ ಪ್ರಸಾದಲಿಂಗ ಈ 
ಐದೂ ಲಿಂಗಗಳು ಗುರುಲಿಂಗಕ್ಕೆ ಮುಖವೆಂದರಿವುದು. ॥೧೯೧॥। 


ಪ್ರಸಾದಂ ಜಂಗಮಂ ಚೈವ ಆಚಾರಂ ಜ್ಞಾನಮೇವ ಚ । 

ಗುರುಪಂಚಮುಖಂ ಚೈವ ಇತ್ಯೇತತ್‌ ಲಿಂಗಲಕ್ಷಣಮ್‌ ॥ 
ಟೀಕು: ಪ್ರಸಾದಲಿಂಗ ಜಂಗಮಲಿಂಗ ಆಚಾರಲಿಂಗ ಮಹಾಲಿಂಗ ಗುರುಲಿಂಗ ಈ 
ಐದೂ ಲಿಂಗಗಳು ಶಿವಲಿಂಗಕ್ಕೆ ಮುಖವೆಂದರಿವುದು. ॥೧೯೨॥ 


ಆಚಾರಂ ಜ್ಞಾನಮಾತ್ರಿತ್ಯ ಗುರುಲಿಂಗಂ ಪ್ರಸಾದಕಮ್‌ । 

ಏತತ್‌ ಪಂಚಮುಖಂ ಚೈವ ಏತಜ್ಞಂಗಮಲಕ್ಷಣಮ್‌ ॥ 
ಟೀಕು: ಆಚಾರಲಿಂಗ ಮಹಾಲಿಂಗ ಗುರುಲಿಂಗ ಶಿವಲಿಂಗ, ಪ್ರಸಾದಲಿಂಗ ಈ 
ಐದೂ ಲಿಂಗಗಳು ಜಂಗಮಲಿಂಗಕ್ಕೆ ಮುಖವೆಂದರಿವುದು. ೧೯೩ 


ಜ್ಞಾನಾಚಾರಂ ಗುರುಲಿಂಗಂ ಜಂಗಮಂ ಚ ತಥೈವ ಚಿ | 

ಏತೇ ಪಂಚಸಮಾಯುಕ್ತಂ ಪ್ರಸಾದಲಿಂಗಲಕ್ಷಣಮ್‌ ॥ 
ಟೀಕು: ಮಹಾಲಿಂಗ ಆಚಾರಲಿಂಗ ಗುರುಲಿಂಗ ಶಿವಲಿಂಗ ಜಂಗಮಲಿಂಗ ಈ 
ಐದೂ ಲಿಂಗಗಳು ಪ್ರಸಾದಲಿಂಗಕ್ಕೆ ಮುಖವೆಂದರಿವುದು. ॥೧೯೪॥ 


ಜಂಗಮಂ ಶಿವಮಾಚಾರಂ ಗುರುಲಿಂಗಪ್ರಸಾದಕಮ್‌ । 
ಏತತ್‌ ಪಂಚಮುಖಂ ಚೈವ ಮಹಾಲಿಂಗಸ್ಯ ಲಕ್ಷಣಮ್‌ ॥ 


ಪರಮ ರಹಸ್ಯ ೩೭ 


ಟೀಕು: ಜಂಗಮಲಿಂಗ, ಶಿವಲಿಂಗ, ಆಚಾರಲಿಂಗ, ಗುರುಲಿಂಗ, ಪ್ರಸಾದಲಿಂಗ 
ಈ ಐದೂ ಲಿಂಗಗಳು ಮಹಾಲಿಂಗಕ್ಕೆ ಮುಖವೆಂದರಿವುದು ಎಂದು ಶಿವನು 
ದೇವಿಯರಿಗೆ ನಿರೂಪನ ಕೊಟ್ಟನು. ॥೧೯೫॥ 


ದೇವೋವ್ಯಾಚ: 

ಪಂಚಭೂತಮಯಂ ದೇಹಂ ಕಿಂ ಭೇದಂ ತು ಸಮರ್ಪಿತಮ್‌ | 

ಅರ್ಪಿತಸ್ಯ ಮುಖಂ ಕಿಂ ವಾ ತನ್ಮುಖಂ ಕಥಯಸ್ವ ಮೇ॥ 
ಟೀಕು: ಪಂಚಭೂತಾತ್ಮಕವಹಂಥಾದು ಈ ದೇಹವು. ಇದನ್ನು ಸಮರ್ಪಿಸುವ 
ಭೇದವಾವುದು, ಅರ್ಪಿತಮುಖವಾವುದು. ಎನಗೆ ಕರುಣಿಸು ಎಂದು ದೇವಿಯು 
ಹೇಳಿದಳು. ೧೯೬ 


ಈಶ್ವರೋವಾಚ 

ಆಚಾರಸ್ಯಾರ್ಪಿತಂ ಪೃಥ್ವಿ ಗುರುಲಿಂಗಾರ್ಪಿತಂ ಪಯಃ | 

ಶಿವಲಿಂಗಾರ್ಪಿತಂ ತೇಜೋ ವಾಯುಶ್ನರಸಮರ್ಪಿತಮ್‌ ॥ 

ಪ್ರಸಾದಾರ್ಪಿತಮಾಕಾಶಂ ಪರಿಣಾಮಾರ್ಪಿತಂ ಮಹತ್‌ । 

ಏವಂ ಪಂಚಮುಖಂ ಜ್ಞಾನಂ ದುರ್ಲಭಂ ಶ್ರುಣು ಪಾರ್ವತಿ ॥ 
ಟೀಕು: ಆಚಾರಲಿಂಗಕ್ಕೆ ಪೃಥ್ವಿ ಸಮರ್ಪಣವು, ಗುರುಲಿಂಗಕ್ಕೆ ಅಪ್ಪುವು ಸಮರ್ಪಣವು, 
ಶಿವಲಿಂಗಕ್ಕೆ ತೇಜಸ್ಸು ಸಮರ್ಪಣವು. ಜ೦ಗಮಲಿಂಗಕ್ಕೆ ವಾಯು ಸಮರ್ಪಣವು. 
ಪ್ರಸಾದಲಿಂಗಕ್ಕೆ ಆಕಾಶ ಸಮರ್ಪಣವು. ಮಹಾಲಿಂಗಕ್ಕೆ ಪರಿಣಾಮವು ಸಮರ್ಪಣವು. 
ಈ ಪ್ರಕಾರದಲ್ಲಿ ಐದು ಮುಖದಲ್ಲಿ ಸಮರ್ಪಣವ ಮಾಡೂದು, ಇದನರಿವುದು 
ದುರ್ಲಭವೆಂದು ಈಶ್ವರನು ಹೇಳಿದನು. ॥೧೯೭-೧೯೮। 


ಪಂಚವಿಷಯಾದಿಕಂ ಭೋಗಂ ಪಂಚಾಕ್ಷರಸ ಸಮನ್ಸಿತಮ್‌ | 
ಪಂಚೇಂದ್ರಿಯಸಮಾಯುಕ್ತಂ ಪಂಚವಕ್ತತ್ತೆ ಸಂಯುತಮ್‌ ॥ 
ಪಂಚಭೂತಾತ್ಮಕಂ ದೇಹಂ ಪಂಚವಕಸಮರ್ಷಿತಮ್‌ 
ಪಂಚಾದಿಕಮಭಾವೇನ ದುರ್ಲಭಂ ಮುಕ್ತಿತತ್ತದಮ್‌ ॥ 
ಶಬ್ದಸ್ಪರ್ಶಶ್ಚ ರೂಪಶ್ಚ ರಸಗಂಧಂ ಚ ಪಂಚಮಮ್‌ | 
ಏವಂ ಪಂಚಾದಿಕಂ" ಚೈವ ಪಂಚವಕ್ತೇ ಸಮರ್ಪಿತಮ್‌ ॥ 


ಟೀಕು: ಈ ಐದು ಇಂದ್ರಿಯಗಳಲ್ಲಿ ಐದು ಪ್ರಕಾರಂಗಳಹ ವಿಷಯಂಗಳಲ್ಲಿ ಭೋಗವನು 
ಪಂಚಾಕ್ಷರ ಸ್ಮರಣೆಯಿ೦ಂದವ ಐದು ಮುಖಂಗಳಲ್ಲಿ ಸಮರ್ಪಣವಂ ಮಾಡೂದು. 
ಪಂಚಭೂತಮಯವಹಂಥಾ ದೇಹವನು ಐದು ಮುಖಂಗಳಲ್ಲಿ ಸಮರ್ಪಣವಂ 
ಮಾಡೂದು. ಹೀಗೆ ಸಮರ್ಪಣಮಂ ಮಾಡಲಾಗಿ ಮುಕ್ತಿಯಹುದು ಅರಿದೆಲ್ಲ. ಶಬ್ದ 
ಸ್ಪರ್ಶ ರೂಪು ರಸ ಗಂಧ ಈ ಐದು ವಿಷಯ ಸುಖಂಗಳನು ಪಂಚಮುಖದಲ್ಲಿ 


೩೮ ಪರಮ ರಹಸ್ಯ 


ಸಮರ್ಪಣಮಂ೦ ಮಾಡಲಾಗಿ ಮುಕ್ತಿಯಹುದು. ಇದಕ್ಕೆ ಆಶ್ಚರ್ಯವಿಲ್ಲವೆಂದು 
ಈಶ್ವರನು ಹೇಳಿದನು. ॥೧೯೯-೨೦೦-೨೦೧॥ 


ದೇವ್ಯೋವಾಚ: 
ಕಸ್ಮಿನ್‌ ಲಿಂಗಾರ್ಪಿತಂ ರೂಪಂ ಕಸ್ಮಿನ್‌ ಲಿಂಗಾರ್ಪಿತಂ ರಸಃ 
ಕಸ್ಮಿನ್‌ ಲಿಂಗಾರ್ಪಿತಂ ಗಂಧ: ಶಬ್ದಂ ಕಸ್ಮಿನ್‌ ಸಮರ್ಪಿತಃ । 
ಸ್ಪರ್ಶಃ ಸಮರ್ಪಿತಃ ಕಸ್ಮಿನ್‌ ಬ್ರೂಹಿ ಮೇ ಪರಮೇಶ್ವರ ॥ 

ಟೀಕು: ಆವ ಲಿಂಗದಲ್ಲಿ ರೂಪು ಸಮರ್ಪಕ ಆವ ಲಿಂಗದಲ್ಲಿ ರಸ ಸಮರ್ಪಣವು, 
ಆವ ಲಿಂಗದಲ್ಲಿ ಗಂಧವು ಸಮರ್ಪಣವು, ಆವ ಲಿಂಗದಲ್ಲಿ ಸ್ಪರ್ಶವು 
ಸಮರ್ಪಣ. ಆವ ಲಿಂಗದಲ್ಲಿ ಶಬ್ದವು ಸಮರ್ಪಣವು. ಈ ಭೇದವನು ಎಲೆ 
ಪರಮೇಶ್ವರನೆ ಹೇಳು ಎಂದಳು. ॥೨೦೨॥ 


ಈಶ್ವರೋವಾಚ: 
ಶಿವಲಿಂಗಾರ್ಪಿತಂ ರೂಪಂ ಸ್ಪರ್ಶಂ ಚ ಚರಲಿಂಗಕಮ್‌ । 
ಗಂಧಮಾಚಾರಲಿಂಗಂ ಚ ಗುರುಲಿಂಗಂ ತಥಾ ರಸಮ್‌ ॥ 
ಶಬ್ದಂ ಪ್ರಸಾದಲಿಂಗಂ ಚ ಅರ್ಪಿತಂ ಚ ಪೃಥಕ್‌ ಪೃಥಕ್‌ | 


ಏವಂ ಲಿಂಗಾರ್ಪಿತಂ ಜ್ಞಾತ್ಸಾ ತತ್ವಸಾದ ಭವೇತ್ತತಃ ॥ 
ಟೀಕು: ರೂಪು ಶಿವಲಿಂಗಾರ್ಪಿತವು.” ಸರ್ಶನವು ಜ೦ಗಮಲಿಂಗಾರ್ಪಿತವು, 
ಗಂಧವು  ಆಚಾರಲಿಂಗಾರ್ಪಿತವು, ರಸವು ಗುರುಲಿಂಗಾರ್ಪಿತವು, ಶಬ್ದವು 
ಪ್ರಸಾದಲಿಂಗಾರ್ಪಿತವು. ಹೀಗೆ ಬೇರೆ ಬೇರೆ ಸಮರ್ಪಣವ೦ ಮಾಡೂದು. ಈ 
ಪ್ರಕಾರದಲ್ಲಿ ಲಿಂಗಾರ್ಪಿತವನರಿದಾತನು ಪ್ರಸಾದಿಯಹನು. 1೨೦೩-೨೦೪॥ 


ಶ್ರುತಂ ಪ್ರಸಾದಲಿಂಗೇ ಚ ಸ್ಪರ್ಶಂ ಚ ಚರಲಿಂಗಕೇ | 

ಮ ರೂಪಂ 'ಗುರುಲಿಂಗಾರ್ಪಿತೋ ರಸಃ ॥ 

ಫ್ರಾಣಮಾಚಾರಲಿಂಗಸ್ಯ ಪರಿಣಾಮಂ ಮಹಾಸ್ಥಲೇ | 

ಏತನ್ಮುಖಪರಿಜ್ಞಾನಂ ದುರ್ಲಭಂ ಶ್ರುಣು ಪಾರ್ವತಿ ॥ 
ಟೀಕು: ಪ್ರಸಾದಲಿಂಗದಲ್ಲಿ ಶಬ್ದವರ್ಷಿತವು, ಜಂಗಮಲಿಂಗದಲ್ಲಿ ಸರ್ಶವರ್ಪಿತವು, 
ಶಿವಲಿಂಗದಲ್ಲಿ ರೂಪವರ್ಪಿತವು, ರಸವು ಗುರುಲಿಂಗಾರ್ಪಿತವು. ಗಂಧವು 
ಆಚಾರಲಿಂಗಾರ್ಪಿತವು, ಪರಿಣಾಮವು ಮಹಾಲಿಂಗಾರ್ಪಿತವು. ಈ ಪ್ರಕಾರದಲ್ಲಿ 
ಅರ್ಪಿತ ಮುಖವನರಿವುದು ದುರ್ಲಭವು ಕೇಳಾ ದೇವಿ ಎಂದು ಈಶ್ವರನು 
ಹೇಳಿದನು. ॥೨೦೫-೨೦೬॥ 


ಪರಮ ರಹಸ್ಯ ೩೯ 


ಯಥೇಂದ್ರಿಯಮುಖಾದ್ದೇಯಂ ತದಿಂದ್ರಿಯಮುಖೇವ ಚ । 

ಅನ್ಯೇಂದ್ರಿಯೋಪಭೋಕ್ತವ್ಯಮನರ್ಹಂ ಭೂಷಣಾದಿವತ್‌ ॥ 
ಟೀಕು: ಆವ ಇಂದ್ರಿಯದ ಮುಖದ ದೆಸೆಯಿಂದ ಕೊಡಲು ಯೋಗ್ಯವಹಂಥಾದು, 
ಆ ಇಂದ್ರಿಯ ಮುಖದಿಂದವೆ ಕೊಡಲು ಯೋಗ್ಯವು. ಅದಲ್ಲದೆ ಮತ್ತೊಂದು 
ಇಂದ್ರಿಯದ ಮುಖದಿಂದ ಕೊಡಲು ಯೋಗ್ಯವಲ್ಲ. ಅದು ಹೇಗೆಂದಡೆ: ಭೂಷ 
ಣ೦ಗಳೋಪಾದಿಯೆಂದರಿವುದು. ಭೂಷಣ೦ಗಳು ತತ್ತಸ್ಥಾನದಲ್ಲಿ ಯೋಗ್ಯವಹವು. 
ಒಂದು ಸ್ಥಾನದಲ್ಲಿಯ ಆಭರಣವು ಮತ್ತೊಂದು ಸ್ಥಾನಕ್ಕೆ ಯೋಗ್ಯವಲ್ಲ. ಈ 
ಮರ್ಯಾದೆಯಲ್ಲಿ ಇಂದ್ರಿಯಂಗಳ ಸಮರ್ಪಣವೆಂದರಿವುದು. ೨೦೭। 


ಇಂದ್ರಿಯಾದಾಗತಂ ಕಿಂಚಿದ್ಯತ್ಸುಖಂ ತತ್‌ಶಿವಾರ್ಪಣಮ್‌ | 
ತತ್ವಸಾದಂ ಚ ಭೋಕ್ತವ್ಯಂ ತದಿಂದ್ರಿಯಮುಖೇನ ಚ ॥ 


ಟೀಕು: ಇಂದ್ರಿಯದ ದೆಸೆಯಿಂದ ಬಂದಂಥಾ ಒಂದಿನಿತು ಸುಖವುಂಟಲಾ 
ಈ ಸುಖವನು ಶಿವಾರ್ಪಣವಂ ಮಾಡೂದು. ಆ ಇಂದ್ರಿಯದ 
ಮುಖದಿಂದವೆ ಆ ಪ್ರಸಾದವನು ಸ್ವೀಕಾರವ೦ ಮಾಡೂದು, ಅದಂ ಪ್ರಸಾದ 
ಭೋಗವೆಂದರಿವುದು. ॥೨೦೮॥ 


ದೇವ್ಯೋವಾಚ: 

ಕಿಂ ಮಿಶ್ರಂ ತು ಯಥಾರೂಪಂ ಕಿಂ ಮಿಶ್ರಂ ತು ಯಥಾ ರಸಮ್‌ | 

ಕಿಂ ಮಿಶ್ರಂ ತು ಯಥಾಗಂಧ ಕಿಂ ಮಿಶ್ರಂ ಶಬ್ದಮೇವ ಚ ॥ 

ಕಿಂ ಮಿಶ್ರಂ ಸ್ಪರ್ಶನಂ ಚೈವ ಬ್ರೂಹಿ ಮೇ ಪರಮೇಶ್ವರ । 

ಇತಿ ಭೇದಂ ನ ಜಾನಾಮಿ ಏಕದಾಖ್ಯಾ ಹಿ ತತ್ತ್ವತಃ ॥ 
ಟೀಕು: ರೂಪವು ಏನು ಮಿಶ್ರವಾಗಿದೆ, ರಸವು ಏನು ಮಿಶ್ರವಾಗಿದೆ. ಗಂಧವಾವಮಿಶ್ರ, 
ಶಬ್ದವೇನು ಮಿಶ್ರವು, ಸ್ಪರ್ಶನವೇನು ಮಿಶ್ರವು, ಎಲೆ ಪರಮೇಶ್ವರನೆ ಇದನು 
ನಾನರಿಯೆನು, ತಾತ್ತರ್ಯವಾಗಿ ನಿರೂಪಿಸು ಎಂದಳು. ॥೨೦೯-೨೧೦॥। 


ಈಶ್ವರೋವಾಚ: 
ಶಬ್ದೇ ಪಂಚಮಸಮಾಯುಕ್ತಂ ಸ್ಪರ್ಶೇ ಪಂಚಸಮನ್ವಿತಮ್‌ । 
ರೂಪೇ ಪಂಚಸಮಾಖ್ಯಾತಂ ರಸೇ ಪಂಚಸಮನ್ನಿತಮ್‌ ॥ 
ಗಂಧೇ ಪಂಚಸಮಾಯುಕ್ತಂ ಇತ್ಯೇತೇ ಮಿಶ್ರಿತಂ ಶ್ರುಣು | 
ಯಥಾದ್ರವ್ಯಮುಖಂ ಜ್ಞಾತ್ಚಾ ಅರ್ಪಿತಂ ಚ ಸುದುರ್ಲಭಮ್‌ ॥ 
ಟೀಕು: ಶಬ್ದದಲ್ಲಿ ಐದೂ ಕೂಡಿ ಇಹುದು, ಸ್ಪರ್ಶದಲ್ಲಿ ಐದೂ ಕೂಡಿ ಇಹುದು. 
ರೂಪದಲ್ಲಿ ಐದೂ ಕೂಡಿ ಇಹುದು, ರಸದಲ್ಲಿ ಐದೂ ಕೂಡಿ ಇಹುದು, ಗಂಧದಲ್ಲಿ 


೪೦ ಪರಮ ರಹಸ್ಥ 


ಆ 


ಐದೂ ಕೂಡಿ ಇಹುದು, ಇವು ಮಿಶ್ರವು. ದ್ರವ್ಯಮುಖವನರಿದು ಅರ್ಪಿಸೂದು 
ದುರ್ಲಭವು ಕೇಳಾ ಪಾರ್ವತಿ ಎಂದು ಈಶ್ವರನು ಹೇಳಿದನು... ೨೧೧-೨೧೨ 


ದೇವ್ಯೊ ವಾಚ: 
ಪಂಚೇಂದ್ರಿಯಾರ್ಪಿತಂ ಲಿಂಗಂ ಪಂಚೇಂದ್ರಿಯಪ್ಪಸಾದಿನಾಮ್‌ । 
ಇತಿ ಭೇದಂ ನ ಜಾನಾಮಿ ಏತದಾಖ್ಯಾ ಹಿ ತತ್ತತ ತಃ ॥ 


ಟೀಕು: ಪಂಚೇಂದ್ರಿಯ ಸಮರ್ಪಣವಾದಂಥಾ ಲಿಂಗದ ಭೇದವನು 
ಪಂಚೇಂದ್ರಿಯ ಸಮರ್ಪಣವ ಮಾಡಿ ಭೋಗಿಸುವ ಪಸಾದಿಗಳ ಭೇದವನು ನಾನು 
ಅರಿಯೆನು, ಕೃಪೆಯಿಂದ ಹೇಳಾ ಎಂದು ದೇವಿಯು ಬೆಸಗೊಂಡಳು. 1೨೧೩ 


ಈಶ್ವರೋವಾಚ: 
ಶ್ರೋತ್ರೇಂದ್ರಿಯಸಮಾಯುಕ್ತಂ ಪ್ರಸಾದಂ ಲಿಂಗಮೇವ ಚ । 
ತ್ವಗಿಂದಯಮುಖಂ ಜ್ಛೇಯಂ 18 ಚ ತಥೈವ ಚ॥ 
ನಯನೇಂದ್ರಿಯಸ ಮುತ್ತನ್ನಂ ಶಿವಲಿಂಗಂ ತಥೈವ ಚ! 
ಜಿಹ್ಟೇಂದ್ರಿಯಮುಖಂ ಜ್ಞೇಯಂ ಗುರುಲಿಂಗಂ ತಥೈವ ಚ ॥ 
ಫ್ರಾಣೇಂದ್ರಿಯಸಮಾಯುಕ್ತಮಾಚಾರಂ ಚ ತಥೈವ ಚ। 
ಹೃದಿಂದ್ರಿಯಮುಖಂ ಚೈವ ಮಹಾಲಿಂಗಂ ತಥೈವ ಚ ॥ 


ಟೀಕು: ನಲಗ ಶ್ರೋತ್ರೇಂದ್ರಿಯವ ಕೂಡಿಹುದು, ಜಂಗಮಲಿಂಗವು 
ಸರ್ಶನೇಂದ್ರಿಯವ ಕೂಡಿಹುದು. ಶಿವಲಿಂಗವು ನಯನೇಂದ್ರಿಯವ 
ಕೂಡಿಹುದು, ಗುರುಲಿಂಗವು ಜಿಹ್ಟೇಂದ್ರಿಯವ ಬೆರೆಸಿಹುದು, ಆಚಾರಲಿಂಗವು 
ನಾಸಿಕೇಂದ್ರಿಯವ ಸೋಂಕಿಹುದು, ಮಹಾಲಿಂಗವು ಮನಸಿಂದ್ರಿಯವ 
ಕೂಡಿಹುದು. ॥೨೧೪-೨೦೧೫-೨೦೧೬/। 


ಹೃದಿಂದ್ರಿಯಮುಖಂ ಜ್ಞಾತ್ಚಾ ಐಕ್ಯ ಏವ ಪ್ರಸಾದಿ ಚ | 
ಶ್ರೋತ್ರೇಂದ್ರಿಯಮುಖಂ ೭ ಜ್ಜಾತ್ವಾ ಓರಣಸ್ಥಲ ಪ್ರಸಾದಿ ಚ ॥ 
ತ್ವಗಿಂದ್ರಿಯಮುಖಂ ಜ್ಞಾತ್ಚಾ "ಪ್ರಾಣಲಿಂಗಿ “ಪ್ರಸಾದಿ ಚ। 
ನಯನೇಂದ್ರಿಯಮುಖಂ. ಜ್ಞಾತ್ವಾ ತತ್ವಸಾದಿ ಪ್ರಸಾದಿ ಚ ॥ 
ಜಿಹ್ಟೇಂದ್ರಿಯ ಮುಖಂ ಜ್ಞಾತ್ಸಾ "ತತ್ವಸಾದಿ ಮಹೇಶ್ವರ: । 
ಫ್ರಾಣೇಂದ್ರಿಯಮುಖಂ ಜ್ಞಾತ್ವಾ ಭಕ್ತಸ್ಯಾಪಿ ಸಾದಾ | 
ಟೀಕು: ಮನಸೆಂಬ ಇಂದ್ರಿಯದ ಮುಖವನರಿದಂಥಾ ಪ್ರಸಾದಿ ಐಕ್ಕನು 
ಶ್ರೋತ್ರೇಂದ್ರಿಯದ ಮುಖವನರಿದಂಥಾ ಪ್ರಸಾದವಾನ್‌ ಶರಣನು, ತ್ವಗೇಂದ್ರಿಯದ 
ಮುಖವರಿದಂಥಾ ಪ್ರಸಾದವಾನ್‌ ಪ್ರಾಣಲಿಂಗಿಯು, ನಯನೇಂದ್ರಿಯದ 


ಪರಮ ರಹಸ್ಯ ೪೧ 


ಮುಖವನರಿದಂಥಾ ಪ್ರಸಾದವಾನ್‌ ಪ್ರಸಾದಿಯು, ಜಿಹ್ವೇಂದ್ರಿಯದ 
ಮುಖವನರಿದಂಥಾ ಪ್ರಸಾದಿಯು ಮಾಹೇಶ್ವರನು. ನಾಸಿಕೇಂದ್ರಿಯದ 
ಮುಖವನರಿದಂಥಾ ಪ್ರಸಾದವಾನ್‌ ಭಕ್ತನು. 1೨೧೭-೨೧೮-೨೧೯% 


ಚಿತ್ತಹಸ್ತೇನ ಭೂಮ್ಯಾಂಗೋ ಭಕ್ತಪ್ಲಾಚಾರಲಿಂಗಕೇ | 

ಫ್ರಾಣೇ ಚ ತನ್ಮುಖಂ ಗಂಧೋ ಅರ್ಪಿತಂ ತೃಪ್ತಿಭೋಕ್ತವಾನ್‌ | 
ಟೀಕು: ಭೂಮಿಯೇ ಅ೦ಗವಾದಂಥಾ ಭಕ್ತನು ಚಿತ್ತವೆಂಬ ಹಸ್ತದಿಂದ ಆಚಾರಲಿಂಗಕ್ಕೆ 
ನಾಸಿಕೇಂದ್ರಿಯವೆಂಬ ಮುಖದಲ್ಲಿ ಗಂದವನರ್ಪಣವಂ ಮಾಡಿ ತುಪ್ಪಿಯನೆಯ್ದೆ 
ಭಾವಿಸುವನು. DDO 


ಮಾಹೇಶ್ವರೋ ಜಲಾಂಗಶ್ಚ ಬುದ್ಧಿಹಸ್ತೇನ ಸದ್ಗುರೋಃ | 

ಜಿಹ್ವಾಮುಖೇ ರಸಂ ಭೇದಾಮರ್ಪಿತಂ ತೃಪ್ತಿಭೋಕ್ತವಾನ್‌ ॥ 
ಟೀಕು: ಜಲವೇ ಅಂಗವಾದ ಮಾಹೇಶ್ವರನು ಬುದ್ಧಿಯೆಂಬ ಹಸ್ತದಿಂದ 
ಗುರುಲಿಂಗದಲ್ಲಿ ರಸವನು ಜಿಹ್ವೆಯೆಂಬ ಮುಖದಲ್ಲಿ ಸಮರ್ಪಣವ ಮಾಡಿ 
ತೃಪ್ಪಿಯನೆಯ್ದೆ ಭೋಗಿಸುವನು. ॥೨೨೧॥ 


ನಿರಹಂಕಾರಹಸ್ತೇನ ಅನಲಾಂಗಃ ಪ್ರಸಾದಿ ಚ | 
ಶಿವಲಿಂಗಮುಖೇ ನೇತ್ರೇ ಅರ್ಪಿತಂ ೦ ತೃಪ್ತಿಭೋಕ್ತವಾನ್‌ ॥ 


ಟೀಕು: ಅಗ್ನಿಯೇ ಅಂಗವಾದ ಪ್ರಸಾದಿ ನಿರಹಂಕಾರವೆ೦ಬ ಹಸ್ತದಿಂದ ಶಿವಲಿಂಗಕ್ಕೆ 
ನೇತ್ರವೆಂಬ ಮುಖದಲ್ಲಿ ರೂಪವನರ್ಷಿಸಿ ರೂಪನೇ ಭೋಗಿಸುವನು. ೨೨೨ 


ಮನೋಹಸ್ತೇನ ವಾಯ್ದಾಂಗಃ ಪ್ರಾಣಲಿಂಗಿ ತಥೈವ ಚ । 
ಜಂಗಮಂ ತ್ವಜ್ಮುಖೇ ಚೈವ ಅರ್ಪಿತಂ ಸ್ಪರ್ಶಭೋಕ್ತವಾನ್‌ ॥ 


ಟೀಕು: ವಾಯುವೇ ಅಂಗವಾದ ಪ್ರಾಣಲಿಂಗಿಯು ಮನವೆಂಬ ಹಸ್ತದಿಂದ 
ಜಂಗಮಲಿಂಗಕ್ಕೆ ತ್ವಕ್ಕೆಂಬ ಮುಖದಲ್ಲಿ ಸ್ಪರ್ಶನಮ೦ ಸಮರ್ಪಣಮಂ೦ ಮಾಡಿ 
ಸ್ಪರ್ಶನವ ಭೋಗಿಸುವನು. ॥೨೨೩॥ 


ಜ್ಞಾನಹಸ್ತೆ ಸೇನ ಶರಣೋ ವ್ಯೋಮಾಂಗಶ್ಸ ಪ್ರಸ ಪಸಾದಕೇ । 

ಶ್ರೋತ್ರ ಚ ತನ್ನು ಖೇ ಚೈವ ಅರ್ಪಿತಂ. ತಬ್ದಭೋಕ್ತವಾನ್‌ ॥ 
ಟೀಕು: ಆಕಾಸವೇ ಅಂಗವಾದ ಶರಣನು ಜ್ಞಾನವೆಂಬ ಹಸ್ತದಿಂದ 
ಪ್ರಸಾದಲಿಂಗಕ್ಕೆ ಶ್ರೋತ್ರವೆಂಬ ಮುಖದಲ್ಲಿ ಶಬ್ದವನು ಸಮರ್ಪಣವ ಮಾಡಿ 
ಶಬ್ದಭೋಕ್ಟವಹನು. ॥೨೨೪॥ 


೪೨ ಪರಮ ರಹ: 


ಆ 


ಆತ್ಮಾಂಗೋ ಭಾವಹಸ್ಟೇನ ಐಕ್ಯಶ್ಪಾಪಿ ಮಹಾತ್ಮಕೇ | 
ಹೃನ್ಮುಖಾರ್ಪಿತಂ ಪರಿಣಾಮಪ ಗೀ ತ ್ತಿಭೋಕ್ತವಾನ್‌ ॥ 


ಟೀಕು: ಆತ್ಮನೇ ಅಂಗವಾದ ಐಕ್ಕನು ಭಾವವೆಂಬ ಹಸ್ತದಿಂದ ಮಹಾಲಿಂಗಕ್ಕೆ 
ಮನವೆಂಬ ಮುಖದಲ್ಲಿ ಪರಿಣಾಮವನೆ ಅರ್ಪಿತವ೦ ಮಾಡಿ ತೃಪ್ರಯನೆ 
ಭೋಗಿಸುವನು. ॥೨೨೫% 


ದೇವ್ಯೋವಾಚ: 

ಕಥಮುತ್ಪದ್ಯ ತೇ ಭಾವಂ ಕಥಂ ಜ್ಞಾನಂ ಸಮುದ್ಧವಮ್‌ 

ಕಥಂ ಮನಸ್ಸಾಮುತ್ತನ್ನಂ ಕಥಮಹಂ ಸಮುದ್ದವೆಮ್‌ ॥ 

ಕಥಂ ಬುದ್ಧಿಸಮುತ್ತನ್ನಂ ಕಥಂ ಚಿತ್ತಂ ಸಮುದ್ದವಮ್‌ । 

ಇತ್ಯೇವಂ ಷಡ್ಡಿಧಂ ಹಸ್ತಂ ಬ್ರೂಹಿ ಮೇ ಪರಮೇಶ್ವರ ॥ 
ಟೀಕು: ಭಾವವು ಹೇಗೆ ಹುಟ್ಟಿತ್ತು, ಜ್ಞಾನವು ಹೇಗೆ ಹುಟ್ಟಿತ್ತು ಮನಸ್ಸು ಹೇಗೆ 
ಹುಟ್ಟಿತ್ತು ಅಹಂಕಾರವು ಹೇಗೆ "ಹುಟ್ಟಿತ್ತು. ಬುದ್ಧಿಯು ಹೇಗೆ "ಹುಟ್ಟಿತ್ತು, ಚಿತ್ತವು 
ಹೇಗೆ ಆಯಿತು ಈ ಪಕಾರದಲ್ಲಿ ಡಿದ ಹಸ್ತವನು ಎಲೆ ಪರಮೇಶ್ವರನೆ ಹೇಳು 
ಎಂದಳು. ೨೨೬- ೨೨೭೬ 


ಈಶ್ವರೋವಾಚ: 

ವಸ್ತುನೋ ಭಾವಮುತ್ಪನ್ನಂ ಭಾವಾತ್‌ ಜ್ಞಾನಂ ಸಮುದವಮ್‌ | 

ಜ್ಞಾನತ್ಚ ಮನ ಉತ್ಪನ್ನಂ 'ಮನಸೋತಹಂಕೃತಿಸ ಸಥಾ ॥ 

ಅಹಂಕಾರಸ್ತಥೋ ಬುದ್ಧಿಃ ಬದ್ಧಿ ್ಚಿತ್ರಸಮುದ್ಧವಮ್‌ | 

ಏಕೈಕಂ ತು ಸಮುತ್ತನ್ನಲ ಸೂಕ್ಷ ತ್‌ ಸೂಕ್ಷ © ವರಾನನೇ ॥ 
ಟೀಕು: ವಸ್ತುವೆಂದರೆ ಪರಬ್ರಹ್ಮದ ಸಾಮು ವಸುವೆಂಬ ಭಾವ (ಮೊದಲು) ಹುಟ್ಟಿತ್ತು 
ಭಾವದಿಂದ ಜ್ಞಾನ ಹುಟ್ಟಿತ್ತು, ಜ್ಞಾನದಿಂದ ಮನಸ್ಸು ಹುಟ್ಟಿತ್ತು ಮನಸ್ಸಿನಿಂದ 
ಅಹಂಕಾರ ಹುಟ್ಟಿತ್ತು. ಅಪಂಕಾರದಿಂದ ಬುದ್ಧಿ ಹುಟ್ಟಿತ್ತು. 'ಬುದ್ಧಿಯಿಂದೆ. ಚಿತ್ತ 
ಹುಟ್ಟಿತ್ತು, ಈ ಪ್ರಕಾರದಲ್ಲಿ ಒಂದೊಂದರಿಂದ ಓಂದೊಂದು ಹುಟ್ಟಿದವು ಎಂದು 
ಅರಿವುದು. (ಈ ವಿಚಾರವು. ಅತಿ ಸೂಕ್ಷ ವಾದುದು ಕೇಳಾ ಪಾರ್ವತಿ ಎಂದು 
ಈಶ್ವರನು ಹೇಳಿದನು. ॥೨೨೮-೨೨೯% 


ದೇವ್ಯೋವಾಚ: 
ಚಿತ್ತಂ ಕಿಂ ಲಿಂಗಧಾರಿ ಚ ಬುದ್ಧಿ: ಕಿಂ ಲಿಂಗಧಾರಿ ಚ | 
ಅಹಂಕಾರಸ್ಯ ಕಿಂ ಲಿಂಗಂ ಕಿಂ ಲಿಂಗಂ ಚ ಮನಸ್ತಥಾ ॥ 
ಜ್ಞಾನಹಸ್ತಸ್ಯ ಸಸ್ಯ ಗ ಲಿಂಗಂ ಕಿಂ ಲಿಂಗಂ ಭಾವಹಸ್ತಕಮ್‌ | 
ಇತಿ ಭೇದ ನ ಜಾನಾಮಿ ಬ್ರೂಹಿ ಮೇ ಪರಮೇಶ್ವರ ॥ 


ಪರಮ ರಹಸ್ಯ ೪೩ 


ಟೀಕು: ಚಿತ್ತವು ಆವ ಲಿಂಗವ ಧರಿಸಿ ಇಹುದು, ಬುದ್ಧಿಯು ಆವ ಲಿಂಗವ ಧರಿಸಿ 
ಇಹುದು. ಅಹಂಕಾರವು ಆವ ಲಿಂಗವ ಧರಿಸಿ ಇಹುದು, ಮನಸು ಆವ 
ಲಿಂಗವ ಧರಿಸಿ ಇಹುದು, ಜ್ಞಾನಹಸ್ತವು ಆವ ಲಿಂಗವ ಧರಿಸಿ ಇಹುದು, 
ಭಾವಹಸ್ತವು ಆವ ಲಿಂಗವ ಧರಿಸಿ ಇಹುದು, ಈ ಭೇದವನರಿಯೆನು ಎಲೆ 
ಪರಮೇಶ್ವರನೆ ಹೇಳು ಎ೦ದಳು ಪಾರ್ವತಿ. ॥೨೩೦-೨೩೧॥ 


ಈಶ್ವರೋವಾಚ | 
ಚಿತ್ರಸ್ಯಾಚಾರಲಿಂಗಂ ಚ ಗುರುಲಿಂಗಂ ಸುಬುದ್ಧಿನಃ | 
ಶಿವಲಿಂಗಾತ್ವಹಂಕಾರ: ಮನೋಹಸ್ತೇನ ಜಂಗಮಮ್‌ I 
ಪ್ರಸಾದಂ ಜ್ಞಾನಹಸ್ತಸ್ಯ ಸಸ್ಕ ಮಹಾಲಿಂಗಸ ೈ ಭಾವಕಮ್‌ | 
ಏತೇ ಗುಹ್ಯತರಂ ಚೈವ ಸುಸೂಕ್ಷ Ko "ಣು ಪಾರ್ವತಿ ॥ 


ಟೀಕು: ಚಿತ್ತವು ಆಚಾರಲಿಂಗವನು ಧರಿಸಿ ಇಹುದು, ಬುದ್ಧಿಯು ಗುರುಲಿಂಗವ 
ಧರಿಸಿ ಇಹುದು, ಅಹಂಕಾರವು ಶಿವಲಿಂಗವ ಧರಿಸಿ ಇಹುದು, ಮನಸ್ಸು ಜಂಗಮ 
ಲಿಂಗವ ಧರಿಸಿ ಇಹುದು, ಜ್ಞಾನಹಸ್ತವು ಪ್ರಸಾದಲಿಂಗವ ಧರಿಸಿ ಇಹುದು, ಭಾವವು 
ಮಹಾಲಿಂಗವ ಧರಿಸಿ ಇಹುದು. ಇದು ಅತ್ಯಂತ ಗೋಪ್ಯವು, ಸೂಕ್ಷವು ಕೇಳಾ 
ಪಾರ್ವತಿ ಎಂದು ಶಿವನು ಹೇಳಿದನು. ॥೨೩೨-೨೩೩ 


ದೇವ್ಯೋವಾಚ: 
ಕಿಂ ಮಿಶ್ರಂ ಚಿತ್ತಬುದ್ಧೀ ಚ ಕಿಮಹಂಕಾರಂ ಮನಸಾ | 
ಕಿಂ ಮಿಶ್ರಂ ಜ್ಞಾನಭಾವಂ ಚ ಬ್ರೂಹಿ ಮೇ ಪರಮೇಶ್ವರ ॥ 


ಟೀಕು: ಚಿತ್ತ ಬುದ್ಧಿಗಳು ಏನು ಮಿಶ್ರವಾಗಿಹುವು. ಅಹ೦ಕಾರ ಮನಸುಗಳು ಏನು 
ಮಿಶ್ರವಾಗಿಹುವು, ಜ್ಞಾನ ಭಾವ೦ಗಳು ಏನು ಮಿಶ್ರವಾಗಿಹುವು, ಎಲೆ ಪರಮೇಶ್ವರನೆ 
ಹೇಳು ಎಂದಳು. ॥೨೩೪॥ 


ಈಶ್ವರ ಉವಾಚ: 

ಭಾವಃ ಪಂಚಸಮಾಯುಕ್ತೋ ಜ್ಞಾನಃ ಪಂಚಸಮನ್ವಿತಮ್‌ | 

ಮನಃ ಪಂಚಸಮಾಯುಕ್ತೋ ಅಹಂಕಾರಸ್ತಥೈವ ಚ॥ 

ಬುದ್ಧಿಃ ಪಂಚಸ ಮಾಯುಕ್ತೋ ಚಿತ್ತಂ ಪಂಚಸಮನ್ವಿತಮ್‌ | 

ಏವಂ ಪಂಚಸಮಾಯುಕ್ತೋ ಸುಸೂಕ್ಷ © ಕಮಲಾನನೇ ॥ 
ಟೀಕು: ಭಾವವು ಐದನ್ನು ಕೂಡಿ ಇಹುದು, ಜ್ಞಾನವು ಐದನ್ನು ಕೂಡಿ ಇಹುದು, ಮನಸು 
ಐದನ್ನು ಕೂಡಿ ಇಹುದು, ಅಹಂಕಾರವು ಐದನ್ನು ಕೂಡಿ ಇಹುದು, ಬುದ್ಧಿಯು 
ಐದನ್ನು ಕೂಡಿ ಇಹುದು, ಚಿತ್ತವು ಐದನ್ನು ಕೂಡಿ ಇಹುದು. ಇವು ಒಂದೊಂದಕ್ಕೆ 
ಐದೈದು ಮಿಶ್ರವು ಕೇಳಾ ಪಾರ್ವತಿ ಎಂದು ಶಿವನು ಹೇಳಿದನು. ಹಸ್ತಮುಖಂಗಳು 


೪೪ ಪರಮ ರಹ: 


ei 


ಮೊದಲಾಗಿ ಐದು ಪ್ರಕಾರದ ಮಿಶ್ರಂಗಳನು ಹಿಂದೆ ಹೇಳಿದ್ದೇವೆ. ॥೨೩೫-೨೩೬॥ 


ದೇವ್ಯೋವಾಚ: 
ಫ್ರಾಣೇನಾಚಾರಲಿಂಗಸ್ಯ ಗಂಧಂ ಗೃಹ್ಣಾತಿ ಯತ್ನದಾ | 
ಜಿಹ್ಹಾಯಾಂ ಗುರುಲಿಂಗಂ ತು ರಸಂ ಗೃಹ್ಣಾತಿ ಯತ್ನದಾ ॥ 
ಚಕ್ಷುಷಾ ಶಿವಲಿಂಗಂ ಚ ರೂಪಂ ಗೃಹ್ಣಾತಿ ಯತ್ನದಾ । 
ತೃಚಾಂ ಜಂಗಮಲಿಂಗಂ ಚ ಸ್ಪರ್ಶಮಾದಾಯ ಸಾದರಮ್‌ ॥ 
ಶ್ರೋತ್ರೇಣ ಶಬ್ದಂ ಗೃಹ್ಣಾತಿ ಪ್ರಸಾದಲಿಂಗಮೇವ ಚ | 
ಹೃದಿನಾ ಮಹಾಲಿಂಗಂ ಚ ಪರಿಣಾಮಂ ಪ್ರಯಚ್ಛತಿ ॥ 


ಟೀಕು: ಆಚಾರಲಿಂಗವು ನಾಸಿಕದಿ೦ದ ಗ೦ಧವನು ಗ್ರಹಿಸೂದು, ಗುರುಲಿಂಗವು 
ಜಿಹ್ಹೆಯಲ್ಲಿ ರಸವನು ಗಹಿಸೂದು, ಶಿವಲಿಂಗವು ನಯನದಿಂದ ರೂಪನು 
ಗಹಿಸೂದು, ಜಂಗಮಲಿಂಗವು ತ್ವಕ್ಕಿನಿ೦ದ ಸ್ಪರ್ಶನವನು ಗಹಿಸೂದು, ಪ್ರಸಾದಲಿಂಗವು 
ಶ್ರೋತ್ರದಿ೦ದ ಶಬ್ದವನು ಗಹಿಸೂದು, ಮಹಾಲಿಂಗವು ಮನಸಿನಿಂದ ಪರಿಣಾಮವನು 


ಲಮ 


ಗಹಿಸೂದು. ॥೨೩೮-೨೩೮-೨೪೦॥ 


ಇತ್ಯೇವಮಿಂದ್ರಿಯೇಣೈವ ಮಹಾಲಿಂಗ ಸುಬುದ್ಧಿಮಾನ್‌ । 

ಗಂಧಾದ್ಯಾದಿನಾಂ ಪರ್ಯಂತಮನುಯಚ್ಛತಿ ಸರ್ವದಾ ॥ 
ಟೀಕು: ಈ ಪ್ರಕಾರದಲ್ಲಿ ಮಹಾಲಿಂಗವು ಆರು ಪ್ರಕಾರದ ಲಿಂಗ ರೂಪವ 
ಕೈಕೊಂಡು ಗಂಧ ಮೊದಲಾಗಿ ಪರಿಣಾಮವೇ ಕಡೆಯದಂಥಾ ಭೋಗಂಗಳನು 
ಇಂದ್ರಿಯಗಳಿಂದ ಭೋಗಿಸುತ್ತಿಹುದು. ॥೨೪೧॥ 


ಅತಿ ಬುದ್ಧ್ಯಾ ತಥಾ ಚೈವ ಸಹಭಾಜನ ಉಚ್ಯತೇ | 
ಟೀಕು: ಈ ಪ್ರಕಾರದಲ್ಲಿ ಲಿಂಗವೇ ಭೋಗಿಸುತ್ತಿಹುದೆಂದು ಬುದ್ಧಿಯಿಂದರಿದು 
ಆಚರಿಸಲಾಗಿ ಸಹಭಾಜನವೆಂದೇ ಹೇಳಲ್ಪಟ್ಟಿತ್ತು. ॥೧೪೨॥ 


ಲಿಂಗದೃಷ್ಟಿ ನಿರೀಕ್ಷಸ್ಯ ಲಿಂಗಹಸ್ತೋ* ಪಿ ಸ್ಪರ್ಶನಮ್‌ | 

ಲಿಂಗಸ್ತೋತ್ರಂ ಚ ಶ್ರುತವಾನ್‌ ಲಿಂಗಜಿಹ್ಹಾರಸನ್ನವಾನ್‌ ॥ 
ಟೀಕು: ನೋಡೂದು ಲಿಂಗದ ನಯನ, ಸ್ಪರ್ಶನವ ಮಾಡೂದು ಲಿಂಗದ ಹಸ್ತ, 
ಕೇಳುವುದು ಲಿಂಗದ ಶ್ರೋತ ರಸವನಾಸ್ಟಾದಿಸುವುದು ಲಿಂಗದ ಜಿಹ್ಟೆ ಎಂದು 


ವಿ 


ಅರಿಯುವುದು. IVAN 


ಲಿಂಗಫ್ರಾಣಂ ತು ಫ್ರಾಣಾ ಚ ಲಿಂಗಸ್ಯ ವದತೇ ಸಹ | 
ಲಿಂಗಂ ಮನನತೋ ವಾಪಿ ಇತ್ಯೇತೇ ಸಹಭಾಜನಮ್‌ ॥ 


ಪರಮ ರಹಸ್ಯ ೪೫ 


ಟೀಕು: ವಾಸನೆಯ ಕೊಂಬುದು ಲಿಂಗನಾಸಿಕವು. ನುಡಿವುದು ಲಿಂಗವು ತಾನೆ. 
ಮನಸ ಬೆರಸಿದುದು ಲಿಂಗ, ಹೀಗೆ೦ಂಬ ಭಾವನೆಯೇ ಸಹಭಾಜನವೆಂದು 
ಹೇಳಲ್ಪಟ್ಟಿತ್ತು. ॥೨೪೪॥। 


ದೃಷ್ಟಾ ್ತ್ವ್ವ ದೃಷ ೦ ಶ್ರುತಂ ಶ್ರುತ್ಯಾಃ ಫ್ರಾಣಾಫ್ರಾಣಂ ಸ ಏವ ಚ । 
ಸ್ಪರ್ಶನಾತ್ರ, ರ್ಶನಂ ವಿಂದ್ಯಾತ್‌ ಗ್ರಾಹ್ಯಂ ತದ್ದಾಹ್ಯಮೇವ ಚ ॥ 
ಭುಕ್ತಾ ತದ್ಗುಕ್ತಮಾಖ್ಯಾತಂ ತೃ 'ತೃಷ್ತಾತೃಪಿಶ ಏವ ತ. | 

ಏಕೈಕಂ ಪ ಪ್ರಾಣಾಮಾಖ್ಯಾತಮಿತ್ಯೆ ತಃ "ಸಹವರ್ತಿನಾಮ್‌ ॥ 


ಟೀಕು: ದೃಷ್ಟಿಯಿಂದ ಕಂಡುದು, ಕಿವಿಯಿಂದ ಕೇಳ್ಪುದು, ನಾಸಿಕದಿ೦ದ ಆಘ್ರಾನಿಸಿದುದು, 
ಸರ್ಶನದಿಂದ ಮುಟ್ಟಿದುದು, ಗ್ರಾಹ್ಯದಿಂದ ಗ್ರಹಿಸಿದುದು, ಜಿಹ್ವೆಯಿಂದ 
ಭುಂಜಿಸುದುದು, ತೃಪ್ತಿಯಿಂದ ಪರಿಣಾಮಿಸಿದುದು ಲಿಂಗವೆಂಬ ಭಾವವು. 
ಸಹವರ್ತಿ ಎನಿಸೂದು, ಇದು ಒಂದಕ್ಕೊಂದು ಪ್ರಾಣವು. ॥೨೪೫-೨೪೬ 


ಹೃದಯಂ ಹೃದಯಸ್ಯೈವ ಶ್ರೋತ್ರಂ ಶ್ರೋತ್ರಸ್ಯ ಸರ್ವದಾ | 

ಸ್ಪರ್ಶನಾತ್‌ ಸ್ಪರ್ಶನಂ ಚೈವ ದೃ ದೃಷ್ಟಾದೃಷ್ಟ ೃಷ್ಟಂ ತಥೈವ ಚ ॥ 

ಜಿಹ್ವಾಯಾಃ ಜಿಹ್ಹಯಾ ಚೈವ ಫ್ರಾಣೇನ ಫ್ರಾಣಮೇವ ಚ । 

ಏಕೈಕಂ ಪ್ರಾಣಮಾಖ್ಯಾತಂ ಇತ್ಯೇತೇ ಸಹವರ್ತಿನಾ ॥ 
ಟೀಕು: ತನ್ನ ಹೃದಯಕ್ಕೆ ಲಿಂಗದ ಹೃದಯವು, ತನಶ್ರೋತ್ರಕ್ಕೆ ಲಿಂಗದ ಶ್ರೋತ್ರವು, 
ತನ್ನ ಸ್ಪರ್ಶನಕ್ಕೆ ಲಿಂಗದ ಸ್ಪರ್ಶನವು, ತನ್ನ ದೃಷ್ಟಿಗೆ ಲಿಂಗದ ದೃಷ್ಟಿಯು, ತನ್ನ 
ಜಿಹ್ಹೆಗೆ ಲಿಂಗದ ಜಿಹ್ವೆಯು, ತನ್ನ ನಾಸಿಕಕ್ಕೆ ಲಿಂಗದ ನಾಸಿಕವು, ಆಶ್ರಯವೆಂಬ 
ಭಾವವು ಸಹವರ್ತಿಯೆನಿಸೂದು, ಇವು ಒಂದಕ್ಕೊಂದು ಪ್ರಾಣವು ಎಂದು ಈಶ್ವರನು 
ನಿರೂಪಿಸಿದನು. ॥೨೪೭-೨೪೮। 


ಲಿಂಗದೇಹಿ ಶಿವಾತ್ಮಾಯಂ ಲಿಂಗಾಚಾರೇಣ ಲೌಕಿಕಮ್‌ | 

ಸರ್ವಂ ಲಿಂಗಮಯಂ ರೂಪಂ ಲಿಂಗೇನ ಸಹ ಮತ್ನುತೇ ॥ 
ಟೀಕು: ಲಿಂಗಪ್ರಾಕಿಯು ಶಿವ ಸ್ವರೂಪನು, ಲಿಂಗ ಆಚಾರದಲ್ಲಿ ನಡವನು, ಲೋಕ 
ಸರ್ವಕನಲ್ಲ, ಸಮಸ್ತವೂ ಲಿಂಗದ ರೂಪು. ಲಿಂಗದೊಡನೆ ಭುಂಜಿಸುತ್ತಿಹನು, 
ಶಿವಸ್ಮರಣೆಯಿಂದ ಭುಂಜಿಸುವನೆಂಬುದರ್ಥವು. ॥೨೪೯॥ 


ಇತಿ ಭೇದಂ ನ ಜಾನಾತಿ ಪ್ರಸಾದಂ ನಿಷ್ಫಲಂ ಭವೇತ್‌ | 
ಟೀಕು: ಈ ಭೇದವನು ಅರಿಯದೆ ದ್ದರೆ ಪಸಾದವು ನಿಷ್ಠಲವು. ॥೨೫೦॥ 


೪೬ ಪರಮ ರಹ 


ಆ 


ದೇವ್ಯೋವಾಚ: 
ಜೀವೋ ದೇಹಂ ಪರಿತ್ಯಕ್ತ್ವಾ ಕಸ್ಮಿನ್‌ ಲಿಂಗೇ ಪಲೀಯತೇ । 
ಲಿಂಗಸ್ಯ ಷಡ್ತಿಧಂ ಪ್ರೋಕ್ತಂ ಬ್ರೂಹಿ ಮೇ ಪರಮೇಶ್ವರ ॥ 


ಟೀಕು: ಷಡ್ವಿಧ ಲಿಂಗವು ವಿವರವಾಗಿ ಹೇಳಲ್ಪಟ್ಟಿತ್ತು. ಜೀವನು ದೇಹವನು ಬಿಟ್ಟು 
ಆವ ಅಿಂಗದಲ್ಲಿ ಅಡಗುವನು ಎಂಬುದನ್ನು “ಹೇಳು ಪರಮೇಶ್ವರನಿಗೆ ಎಂದ 
ಪಾರ್ವತಿಯು 'ಜೆಸಗೊಂಡಳು. ॥೨೫೧॥। 


ಈಶ್ವರೋವಾಚ : 

ಪಂಚೇಂದ್ರಿಯಮುಖಂ ಜ್ಞಾತ್ಟಾ ಪದಾರ್ಥಂ ಚ ಸಮರ್ಪಿತಮ್‌ | 

ಯಲ್ಲಿಂಗಂ ಮನುತೇ ಯಸ್ತು ತಸ್ಮಿನ್‌ ಲಿಂಗೇ ಪ್ರಲೀಯತೇ ॥ 
ಟೀಕು: ಪಂಚೇ೦ದ್ರಿಯ೦ಗಳ ಮುಖವನರಿದು, ಅವುದಾನೊಂದು ಲಿಂಗವು 
ಪದಾರ್ಥವಾಗಿ ಇಂದ್ರಿಯಂಗಳ ಸಮರ್ಪಿಸಿಕೊಂಡಿತ್ತು ಆ ಲಿಂಗದಲ್ಲಿ ಜೀವನು 
ಬೆರಸುವನು ಎಂದು ಈಶ್ವರನು ಹೇಳಿದನು. ॥೨೫೨॥ 


ಯಥಾ ತತ್ತ್ವ ೦ ತಥಾ ದೃಷ್ಟಿರ್ಯಥಾ ದೃಷ್ಟಿಸ್ತಥಾ ಮನಃ । 

ಯಥಾ ಮನಸ ಸ್ತಥಾ ಭಾವೋ ಯಥಾ ಭಾವಸ್ತಥಾ ಲಯಃ ॥ 
ಟೀಕು: ಹೇಗೆ ತತ್ವವೋ ಹಾಗೆ ದೃಷ್ಟಿಯು, ಹೇಗೆ ದೃಷ್ಟಿಯೋ ಹಾಗೆ ಮನಸ್ಸು ಹೇಗೆ 
ಮನಸೋ ಹಾಗೆ ಭಾವವು, ಹೇಗೆ ಭಾವವೋ ಹಾಗೆ ಲಯವು (ವಿಲಯವೆಂದರೆ 
ಭಕ್ತಿ). 1೨೫೩ 


ಅರ್ಪಿತಾನರ್ಪಿತೋ ನಾಸ್ತಿ ಇತಿ ಭೇದಸಮರ್ಪಿತಮ್‌ । 

ಪದಾರ್ಥಂ ಚ ಪ್ರಸಾದಂ ಚ ಹ್ಯೇತದ್ಗುಣಂ ನ ಭಾವಯೇತ್‌ ॥ 
ಟೀಕು: ತತ್ವದಲ್ಲಿ ವಿಶ್ರಾಂತಿಯಾದ ಲಯವನೆಯ್ದಿದಾತಂಗೆ ಅರ್ಪಿತ ಅನರ್ಪಿತವೆಂಬ 
ಭಾವವಿಲ್ಲದೆ ಸಮರ್ಪಿಸಲ್ಪಟ್ಟಿತ್ತು. ಬಳಿಕ ಪದಾರ್ಥವು ಪ್ರಸಾದವೆಂಬ ಗುಣದಿಂದ 
ಭಾವಿಸಲ್ಪಡುವುದು. ॥೨೫೪। 


ಅಭಾವೇ ಭಾವಮಾಸಾಧ್ಯ ಹ್ಯಸ್ಥಾನೇ ಸ್ಥಾನಮಾಚರೇತ್‌ | 

ಯೇ ತದ್ದಯ ಪರಿಜ್ಜಾನಿ ಪ್ರಸಾದಿ ಸಾವಧಾನಿತಃ ॥ 
ಟೀಕು: ಭಾವವಿಲ್ಲದಲ್ಲಿ ಭಾವವನು ಮಾಡಿ ಸ್ಥಲವಿಲ್ಲದೇ ಇದ್ದಲ್ಲಿ ಸ್ಥಲವನು 
ಆಚರಿಸೂದು, ಈ ಎರಡರ ಭೇದವನು ಬಲ್ಲಾತನು ಸಾವಧಾನಿ ಪ್ರಸಾದಿ 
ಎನಿಸಿಕೊಂಬನು. ॥೨೫೫॥ 


ಪರಮ ರಹಸ್ಯ ೪೭ 


ಸಂಯೋಗೇ ಚ ವಿಯೋಗೇ ಚ ಅಣುಬಿಂದುಸುಖಾರ್ಪಿತಮ್‌ | 

ಯಃ ಕುರ್ಯಾದಿಷ್ಟಲಿಂಗಾತ್ತು ಸಾವಧಾನಿ ನಿರಂತರಮ್‌ ॥ 
ಟೀಕು: ಅವನಾನೊಬ್ಬನು ಸಂಯೋಗ ವಿಯೋಗಂಗಳಲ್ಲಿ ಅಣುಬಿಂದು 
ಮಾತ್ರವನ್ನಾದರೂ ತನ್ನ ಇಷ್ಟಲಿಂಗದಲ್ಲಿ ಸುಖಾರ್ಪಿತವನು ಮಾಡುತ್ತಿದ್ದಾನು, 
ಆತನು ಸಾವಧಾನಿ ಪ್ರಸಾದಿ. ॥೨೫೬॥ 


ಪ್ರಾಣಪ್ರಯಾಣಕಾಲೇ ಚ ಲಿಂಗಭೋಗೋಪಭೋಗಿನಃ | 

ಅರ್ಪಿತಂ ಸಾವಧಾನೇನ ಸ ಲಿಂಗೀ ಪ್ರಾಣನಾಯಕಃ ॥ 
ಟೀಕು: ಲಿಂಗವು ಭೋಗಿಸಿದ ಭೋಗವ ಕೊಂಬಂಥ ಲಿಂಗಪ್ರಾಣಿಯ 
ಪ್ರಾಣವು ಹೋಹಕಾಲದಲ್ಲಿ ಸಾವಧಾನವಾಗಿ ಪ್ರಾಣವ೦ ಸಮರ್ಪಣವಂ 
ಮಾಡೂದು. 1೨೫೭ 


ಲಿಂಗಾರ್ಪಿತತನುಃ ಪ್ರಾಣಾರ್ಪಿತಂ ಚ ಪೃಥಕ್‌ ಪೃಥಕ್‌ | 

ಅರ್ಪಿತಂ ಮುಖಸಂವೇದಿ ಮುಖಮಪ್ಯಾ ಸಮರ್ಪಿತಮ್‌ ॥ 
ಟೀಕು: ಶರೀರವು ಪ್ರಾಣವು ಬೇರೆ ಬೇರೆ ಲಿಂಗಕ್ಕೆ ಸಮರ್ಪಣವಾಯಿತ್ತಾಗಿ 
ಸುಖಂಗಳನರಿದು ಅರ್ಪಿಸೂದು. ॥೨೫೮। 


ನ ಕಾಲಂ ಪ್ರಾಣಲಿಂಗೀ ಚ ನ ಕರ್ಮೊ ಲಿಂಗಪ್ರಾಣಿನಾಮ್‌ । 

ಕಲ್ಪಿತಂ ಚ ದ್ವಯೋರ್ನಾಸ್ತಿ ಶರಣಸ್ಯೋಪಸಂಸ್ಕೃತಃ ॥ 
ಟೀಕು: ಆ ಪ್ರಾಣಲಿಂಗಿಗೆ ಕಾಲವಿಲ್ಲ, ಲಿಂಗಪ್ರಾಣಿಗೆ ಕರ್ಮವಿಲ್ಲ, ಈ ಎರಡರ 
ಕಲ್ಪಿತವು ನಾಸ್ತಿಯಾಗಿಹನೆಂದು ಶರಣರಿಂದ ನೆನೆಯಲ್ಪಟ್ಟನು. ೨೫೯% 


ಸಲಿಂಗಿ ಪ್ರಾಣಮುಕ್ತಶ್ಚ ಮನೋಮುಕ್ತಶ್ಚ ಜಂಗಮ: | 

ಪ್ರಸಾದಿ ಕಾಯಮುಕ್ತತ್ಚ ತ್ರಿವಿಧಂ ತತ್ವನಿರ್ಣಯಮ್‌ ॥ 
ಟೀಕು: ಆ ಪ್ರಾಣಲಿಂಗಿಗೆ ಪ್ರಾಣದ ಹಂಗಿಲ್ಲ. ಜಂಗಮವು ಮನೋಮುಕ್ತವು, ಪ್ರಸಾದಿಯು 
ಶರೀರಮುಕ್ತನು. ಈ ಮೂರೂ ತತ್ವನಿರ್ಣಯವೆಂದು ಹೇಳಲ್ಬಟ್ಟತ್ತು ॥೨೬೦॥ 


ಲೋಕಾಚಾರ ನ ಬದ್ಧಂ ಚ ಲೋಕಾಲೋಕವಿವರ್ಜಿತಃ | 
ಲೋಕಾಚಾರಪರಿಚ್ಛೇದ್ಯಂ ಪ್ರಾಣಲಿಂಗೀ ತು ಸಂಸ್ಕೃತಃ ॥ 
ಟೀಕು: ಪ್ರಾಣಲಿಂಗಿಯು ಲೋಕದ ಆಚಾರದಲ್ಲಿ ಸಂಬಂಧಿಸುವವನಲ್ಲ ಲೋಕಾ 
ಲೋಕ ವಿವರ್ಜಿತನಹಂಥಹನು, ಲೋಕದ ಮಾರ್ಗವ ಭೇದಿಸುವಂತಹನು ಎಂದು 
ಹೇಳಲ್ಪಟ್ಟಿತ್ತು. ॥೨೬೧॥ 


೪೮ ಪರಮ ರಹ: 


ಆ 


ನಾಹಂ ವಸಾಮಿ ಕೈಲಾಸೇ ನ ಮೇರೌ ನ ಚ ಮಂದರೇ | 

ಮದ್ಭಕ್ತಾ ಯತ್ರ ತಿಷ್ಠಂತಿ ತತ್ರ ತಿಷ್ಠಾಮಿ ಪಾರ್ವತಿ ॥ 
ಟೀಕು: ಎಲೈ ಪಾರ್ವತಿಯೇ, ನಾನು ಕೈಲಾಸದಲ್ಲಿಯೂ ಇರುವುದಿಲ್ಲ. ಮೇರು 
ಪರ್ವತದಲ್ಲಿಯೂ ಇರುವುದಿಲ್ಲ ಪಂದರ ಪರ್ವತದಲ್ಲಿಯೂ ಇರೆನು, ನನ್ನ 
ಭಕ್ತರುಗಳು ಎಲ್ಲಿ ಇರುತ್ತಿಹರೋ ಅಲ್ಲೇ ನಾನು ಇಹನು ಎಂದು ಪಾರ್ವತಿಗೆ 
ಹೇಳಿದನು. ॥೨೬೨॥ 


ಸದ್ಭಾವಂ ಸದ್ಗುಣಂ ಚೈವ ಸದ್ದರ್ಮಂ ಸಾವಧಾನಕಮ್‌ | 

ಸತ್ತಂಗಸ್ತು ಸಂವೇದ್ಯಂ ಚ ತತ್ರ ತಿಷ್ಠಾಮಿ ಪಾರ್ವತಿ ॥ 
ಟೀಕು: ಸದ್ಭಾವವು, ಸದ್ಗುಣವು, ಸದ್ಭರ್ಮವು ಸಾವಧಾನವು ಸತ್ತಂಗವು ಅರಿವು 
ಎಲ್ಲಿಹುದೋ ಅಲ್ಲಿಯೇನಾಗಹೆನು ಎಂದು ಪಾರ್ವತಾದೇವಿಯರಿಗೆ ಈಶ್ವರನು 
ಹೇಳಿದನು. ॥೨೬೩॥ 


ರ" 
ಟೀಕು: ಸದ್ಧಕ್ತಿಯೂ, ಸದಾಚಾರವೂ, ಸದ್ಗೋಷ್ಠಿಯೂ, ಶುಚಿತ್ವವೂ, ಸಮ್ಯಜ್ಜಾನವೂ, 
ಸದಾನಂದವೂ ಎಲ್ಲಿಹುದೋ ಅಲ್ಲಿ ನಾನಿಹೆನು ಪಾರ್ವತಿ ಎಂದು ಶಿವನು 
ಹೇಳಿದನು. ॥೨೬೪॥। 


ಸದ್ಯೋಚಾತಸ್ತಥಾ ಭೂಮಿ ವಾಮದೇವಸ್ತಥಾ ಜಲಮ್‌ | 

ಅಘೋರಮಗ್ಗಿರಿತ್ಯುಕ್ತಂ ತತ್ಸುರುಷಂ ವಾಯುರುಚ್ಯತೇ | 

ಈಶಾನಂ ಗಗನಾಕಾರಂ ಪಂಚಬ್ರಹ್ಮಮಯಂ ಜಗತ್‌ ॥ 
ಟೀಕು: ಸದ್ಯೋಜಾತ ಮುಖವು ಪೃಥ್ವಿಯು, ವಾಮದೇವ ಮುಖವು ಅಪ್ಪವು, 
ಅಘೋರ ಮುಖವು ಅಗ್ನಿಯು, ತತ್ಪುರುಷ ಮುಖವು ವಾಯುವು, ಈಶಾನ 
ಮುಖವು ಆಕಾಶವು, ಈ ಜಗತ್ತೆಲ್ಲವೂ ಪಂಚಬ್ರಹ್ಮಮಯವು ಎಂದು ಈಶ್ವರನು 
ಪಾರ್ವತಾದೇವಿಯರಿಗೆ ಹೇಳಿದನು. 1೨೬೫ 


ಅತ್ಯುಮಾಮಹೇಶ್ವರಸಂವಾದೇ ಷಡುಸಲನಿರ್ಣಯಂ 


ಇ 
ಪರಮರಹಸ್ಯಂ ಸಂಪೂರ್ಣಂ 


೫ 
[. 
ಶ್ತ 
4. 
೫ 

ಆ 


ಆಕಾರೋಕಾರ ಮಕಾರೋ 
ಅಖಂಡಮಂಡಲಾಕಾರಂ 
ಅಕ್ಷರಸ್ಯ ಕಥೋತ್ಪತ್ತಿಃ 
ಅಕ್ಷರಾದಿ ತವರ್ಗಾಂತಂ 
ಅಜ್ಞಾನತಿಮಿರಾಂಧಶ್ಚ 
ಅರ್ಥ ಪ್ರಾಣಾಭಿಮಾನಂ ಚ 
ಅನ೦ತಜನ್ಮಸಂಪ್ರಾಪ್ತ 
ಅನ್ಯಥಾ ವಿತ್ತಹೀನೋಪಿ 
ಅರ್ಪಿತಾನರ್ಪಿತೋ ನಾಸ್ತಿ 
ಅಭಾವೇ ಭಾವಮಾಸಾಧ್ಯ 
ಅವಿಕಲ್ಪಮಿದಂ ಜ್ಞೇಯಂ 
ಅಶರೀರಂ ಗುರೋರ್ಭಾವ 
ಅಷ್ಟವಿಧಾರ್ಚನಂ 
ಅಹಂಕಾರಸ್ತಥೋಬುದ್ಧಿ 
ಅಂಗಮಾಚಾರಮಾಶ್ರಿತ್ಕ 
ಅಂಗುಷ್ಠಾಗ್ರೇ ಹೃಷ್ಟಷಸ್ಥಿ 
ಅಂತರ್ಜ್ಯಾನಂ ಬಾಹ್ಯಕ್ರಿಯಾ 
ಆಚಾರಂ ಗುರುಲಿಂಗಂ ಚ 
ಆಚಾರ೦ ಜ್ಞಾನಮಾಶ್ರಿತ್ಯ 
ಆಚಾರಮಪ್ಕನಾಚಾರಂ 
ಆಚಾರ ಲಿಂಗ ಗುರುಲಿಂಗ 
ಆಚಾರಸ್ಯ ಮುಖಂ ಕಿಂ 
ಆಚಾರಸ್ಯಾರ್ಪಿತಂ ಪೃಥ್ವಿ 
ಆತ್ಮಾಂಗೋ ಭಾವಹಸೆ ಸೇನ 
ಆಧಾರಸ್ಯ ನಕಾರಂ ಚೆ 
ಇತಿ ಬುದ್ಧ್ಯಾ ತಥಾ ಚೈವ 
ಇತಿ ಭೇದಂ ನ ಜಾನಾತಿ 
ಇತ್ಯೇವಮಿಂದ್ರಿಯೇಣೈವ 
ಇಂದ್ರಿಯಾದಾಗತಂ 
ಇಷ್ಟಲಿಂಗಮುಖಂ ಪಂಚ 
ಇಷ್ಟಲಿಂಗಮುಖಂ ಕಿಂ 
ಇಷ್ಟಲಿಂಗಾರ್ಪಿತಂ ಅಂಗಂ 


ಅನುಬಂಧ 


ಶ್ಲೋಕಗಳ ಆಕಾರಾದಿ 


೨೫೪ 
೨೫೫ 
೧೪೭ 


೧೩೧ 
೨೨೯ 
೧೦೧ 


೧೫೫ 
೧೯೩ 
೧೧೫ 


೧೮೭ 
೧೯೭ 
೨೨೫ 


೨೪೨ 
೨೫೦ 
೨೪೧ 
೨೦೮ 
೧೨೯ 
೧೨೮ 
೧೩೪ 


ಇಷ್ಟಲಿಂಗಾರ್ಪಿತಂ ಕಿಂ 
ಇಷ್ಟಲಿಂಗೇ ಕಥಾ 
ಏಕಮೂರ್ತಿತ್ರಯೋಭಾಗ೦ 
ಏಕಮೇಕಾಕ್ಷರಂ ಚೈವ 
ಏಕೈಕಂ ಮನುತೇ ಯಸ್ತು 
ಏತೇಷಾಂ ಷಟ್‌ಸ್ಥಲಾನಾಂ 
ಏವಂ ಭೇದಕಳಾದೇವಿ 
ಏವಂ ಲಿಂಗಮುಖಂ ಜ್ಞಾತ್ವಾ 
ಓಂಕಾರಂ ಪಂಚಭೂತಾತ್ಮಾ 
ಕಥಂ ಬುದ್ಧಿ ಸಮುತ್ತನ್ನಂ 
ಕಥಮುತ್ಪದ್ದತೇ 1 0 
ಕಥಂ ಲಿಂಗಸ ಲೇ ಚೈವ 
ಕರ್ಣದ್ವಾರಂ ಹಾ ವಾಕ್ಯಂ 
ಕರ್ಮಣಾ ಮನಸಾ ವಾಚಾ 
ಕಸ್ಮಿನ್‌ ಲಿಂಗಾರ್ಪಿತಂ 
ಕಾಮಕ್ರೋಧವಿನಿರ್ಮುಕ್ತಂ 
ಕಿಂಕುರ್ವಾಣ ಸಮಾಯುಕ್ತಂ 
ಕಿಂ ಭೇದಂ ಗುರುಲಿಂಗಂ ಚ 
ಕಿಂ ಭೇದಂ ತು ಮಹಾಲಿಂಗಂ 
ಕಿಂ ಭೇದಂ ನಾದರೂಪಂ ಚ 
ಕಿಂ ಮಿಶ್ರಂ ಚಿತ್ತಬುದ್ಧೀ ಚ 
ಕಿ ಮಿಶ್ರಂ ತು ಯಥಾ 


ಕಿಂ ಮಿಶ್ರಂ ತು ಯಥಾರೂಪಂ 


ಕಿಂ ಮಿಶ್ರಂ ತು ಶರಣ್ಯಶ್ಚ 
ಕಿಂ ಮಿಶ್ರಂ ತು ಸದಾಚಾರಂ 
ಕಿಂ ಮಿಶ್ರಂ ಸ್ಪರ್ಶನಂ ಚೈವ 
ಕಿಂ ಲಿಂಗಂ ತು ಶರಣ್ಯಂ ಚ 
ಕಿಂ ವಾ ವಸ್ತು ಯಥಾಜಾತಂ 
ಕೈಲಾಸಶಿಖರೇ 

ಗರ್ವಾಂ ಸರ್ಪಿಶರೀರಸ್ನಂ 
ಗುರುದೀಕ್ಷಾ ಪತಿಪತ್ನ್ಕೋ 
ಗುರುದೇವೋ ಮಹಾದೇವೋ 


೪೯ 


೫೦ 


ಗುರುದೇವಂ ಮಹಾದೇವಂ 
ಗುರುರ್ಮಾತಾ ಗುರುಃಪಿತಾ 
ಗುರುರೂಪಂ ತು ಯೋ 
ಗುರುರೇಕೋ ಭವೇಲ್ಲಿಂಗಂ 
ಗುರುಲಿಂಗಂ ಚರಲಿಂಗ೦ 
ಗುರುಲಿಂಗಂ ಯಥಾ ಚೈವ 
ಗುರೋರಾಚಾರಲಿಂಗಂ ಚ 
ಗುರುಲಿಂಗೇ ತಥಾಚಾರ 
ಗುರುಸಾಹಿತ್ಯಭಕ್ತಾನಾಂ 
ಗಂಧೇ ಪಂಚಸಮಾಯುಕ್ತಂ 
ಫಘಟಮಧ್ಯಸ್ಥಿತಂ 
ಫ್ರಾಣಮಾಚಾರಲಿಂಗಸ್ಕ 
ಫ್ರಾಣೇನಾಚಾರಲಿಂಗಸ್ಕ 
ಫ್ರಾಣೇಂದ್ರಿಯ ಸಮಾಯುಕ್ತ 
ಚಕ್ಷುಷಾ ಶಿವಲಿಂಗಂ ಚ 
ಚಿತ್ತಂ ಕಿ೦ ಲಿಂಗಧಾರಿ ಚ 
ಚಿತ್ತಸ್ಯಾಚಾರಲಿಂಗಂ ಚ 
ಚಿತ್ತಹಸ್ನೇನ ಭೂಮ್ಯಾಂಗೋ 
ಚೈತನ್ಯಂ ಶಾಶ್ವತಂ ಶಾಂತಂ 
ಜಿಹ್ವಾಯಃ ಜಿಹ್ವಯಾ 
ಜಿಪ್ಟೇಂದ್ರಿಯಮುಖಂ 
ಜೀವೋ ದೇಹಂ ಪರಿತ್ಯಕ್ತ್ವಾ 
ಜಂಗಮಸ್ಕ ಕಥಂ ಬೀಜಂ 
ಜಂಗಮಂ ಶಿವಾಮಾಚಾರಂ 
ಜಂಗಮಲಿಂಗಮಾಚಾರ 
ಜಂಗಮಂ ಲಿಂಗಮಾಖ್ಯಾತಂ 
ಜಂಗಮಂ ಅಂಗಸದಾವಂ 


ಜಂಗಮಂ ಜ್ಞಾನಸ್ಪರೂಪಂ ಚ 


ಜಂಗಮಸ್ಕ ಕಥಂ ರೂಪಂ 
ಜ೦ಗಮಸ್ಕಾಗಮೋ ನಾಸ್ತಿ 
ಜ್ವಲತ್ಕಾಲಾನಲಾಭಾಸಾ 
ಜ್ಞಾನಕಾಯಃ ಸಮಾಖ್ಯಾತಃ 
ಜ್ಞಾನಾಚಾರಂ ಗುರುಲಿಂಗಂ 
ಜ್ಞಾನಂ ಪ್ರಣವ ಬೀಜಂ ಚ 
ಜ್ಞಾನ ಬೀಜಂಚೆಕಿಂವಾ 
ಜ್ಞಾನಲಿಂಗಂ ಮುಖಂ ಪಂಚ 


ಜ್ಞಾನಶಕ್ತಿ ಸಮಾರೂಢ ೭ 
ಜ್ಞಾನಹಸ್ತಸ್ಯ ಕಿಂ ಲಿಂಗಂ ೨೩೧ 
ಜ್ಞಾನಹಸ್ತೇನ ೨೨೪ 
ಜ್ಞಾನಹಸ್ತಂ ಶರಣಸ್ಯ ೧೮೨ 

ಚೈಷ್ಯ ಜ್ಞಾನಕ್ಷೇತ್ರಾನಿ ೫೧ 
a ಲಿಂಗದೇಹಶ್ಚ ೭೫ 
ತತ್ವಸಾದಗತಂ ಪ್ರಾಣಂ ೧೪೪ 
ತಥಾ ಜಂಗಮಲೀಂಗೇ ಚ ೧೪೦ 
ತಥಾ ದೀಕ್ಷಾ ದ್ವಿಧಾ ಜೈವ ೪೧ 
ತಥಾ ಪ್ರಾಣೇ ಗುಣೇ ಲಿಂಗೇ ೧೭೦ 
ತಥಾಪಿ ಪ್ರಾಣಲಿಂಗಸ್ಕ ೭೮ 
ತದ್ದೇಹಮಿಂದ್ರಿಯೇಣೈವ ೮೨ 
ತ್ವಗಿಂದ್ರಿಯ ಮುಖಂ ೨೧೮ 
ತ್ವದೀಯಂ ಪ್ರಣವಂ ೫೬ 
ದಗ್ಗಸ್ಯ ದಹನಂ ನಾಸ್ತಿ ೩೩ 
ದಾಸೋಹಂ ಭಾವಕಂ ಕಿಂ ೯೦ 
ದಾಂತಂ ಭಾಂತಂ ಚ ೫೪ 
ದಿವಾರಾತ್ರಂ ನ ಚ ೪೭ 
ದೀಕ್ಷಾಚ ಪತಿಪತ್ನ್ಯಾ ಚ ೩೬ 
ದೃಷ್ಟಾದೃಷ್ಟಂ ಶ್ರುತಂ ೨೪೫ 
ದೇಹಂ ನಾಸ್ಕಿ ಕುಲಂ ನಾಸ್ತಿ ೧೧೧ 


ದ್ವಿತೀಯಂ ಪ್ರಣವಂ ೫೮ 
ಧ್ಯಾನಮೂಲೋ ಗುರೋರ್ಮೂರ್ತಿ ೨೧ 


ನ ಕಾಲಂ ಪ್ರಾಣಲಿಂಗೀ ಚ ೨೫೯ 
ನ ಗುರೋರಧಿಕಂ ೧೯ 

ನಕ್ಷತ್ರ ಗ್ರಹವೃಂದಾನಿ ೨೩ 
ನ *ಸಯಾರಹಿತಂ ಜ್ಞಾನಂ ೮೨ 
ನ ಭವತ್ಪತಿಪತ್ಟ್ಯೋಶ್ಚ' ೪೦ 
ನಯನೇಂದ್ರಿಯಸಮುತ್ತನ್ನ ೦ ೨೧೫ 
ನಾದನಿಷ್ಠಲಲಿಂಗಾನಾಂ' ೧೨೨ 
ನಾದಬಿಂದುಕಳಾರೂಪ ೧೨೫ 
ನಾದಂ ಗುರುಮುಖಂ ೧೨೪ 
ನಾಹಂ ವಸಾಮಿ ಕೈಲಾಸೇ ೨೬೨ 
ನಿಸ್ಪಂಗತ್ಸಂ ನಿರಾಭಾರಂ ೧೦೭ 
ನಿರ್ಮಲಂ ನಿಷ್ಕಲಂ ೧೩೮ 
ನಿರಾಕಾರಂ ಸದಾಕಾರಂ ೧೨೧ 


ಪರಮ ರಹ 


ಆ 


ನಿಶ್ಯಬ್ದಂ ಸ್ಥಾವರಂ ಚೈವ 
ನಿಷ್ಠಲಂಕಂ ನಿರಪೇಕ್ಟಂ 
ನಿರಹಂಕಾರಹಸ್ಮೇನ 
ಪತಿ ಪತ್ನ್ಯಾಚ ಪುತ್ರಾಶ್ಚ 
ಪತಿಪತ್ನಿಗುರೋರ್ಲಿಂಗಂ 
ಪತಿರ್ಲಿ೦ಂಗ೦ ಸತೀ ಚಾಹಂ 
ಪತಿರೇವ ಗುರುಸ್ತ್ರೀಣಾಂ 
ಪರಸ್ತೀಯಾಂ ಪೆರಾರ್ಥಂ ಚ 
ಪಂಡೆಭೂತಾತ್ಮಕಂ ದೇಹಂ 
ಪಂಚಭೂತಮಯಂ ದೇಹಂ 
ಪಂಚವಿಷಯಾದಿಕಂ ಭೋಗ೦ 
ಪಂಚಾಕ್ಷರಂ ಪಂಚವಕ್ತಂ 
ಪಂಚೇರದ್ರಿಯಮುಖರಿ 
ಪಂಚೇ೦ದ್ರಿಯಾರ್ಪಿತಂ ಲಿಂಗಂ 
ಪ್ರಕೃತಿಜ್ಞಾನಕಾಯಶ್ಚ 
ಪ್ರಣವೇನ ಸಮಾಯುಕ್ತಂ 
ಪ್ರಣಮ್ಯ ದಂಡನದ್ಭೂಮ್ಯಾಂ 
ಪಸಾದವಿಶ್ರಿತಂ ಕಿ೦ ವಾ 
ಪ್ರಸಾದಸ್ಯ ಮುಖಂ ಕಿಂ 
ಪ್ರಸಾದಂ ಚ ಮಹಾಲಿಂಗಂ 
ಪ್ರಸಾದಂ ಚ ಶರಣ್ಯಾನಾಂ 
ಪ್ರಸಾದಂ ಜಂಗಮಂ ಚೈವ 
ಪ್ರಸಾದಸ್ಯ ಮುಖಂ ಜ್ನ 
ಪ್ರಸಾದಂ. ಜ್ಞಾನಹಸ್ತಸ್ಥ 
ಪ್ರಸಾದಾರ್ಪಿತಮಾಕಾಶಂ 
ಪ್ರಾಣಮಾಚಾರಲಿಂಗಸ್ಯ 


ಪ್ರಾಣಪ್ರಯಾಣಕಾಲೇ ಚ 
ಪ್ರಾಣೇನ ಲಿಂಗಂ ಸಂಯುಕ್ತಂ 
ಪ್ರಾಣ೦ ಚ ಶಿವಲಿಂಗಸ್ಯ 
ಬಾಹ್ಯಾಂಗೇ ದೃಶ್ಯತೇ 

ಬೀಜ೦ ದ್ವಿವಿಧರೂಪಂ 
ಬ್ರಹ್ಮವಿಷ್ಣುತ್ತ ರುದ 

ಬುದ್ಧಿಂ ಪಂಚಸಮಾಯುಕ್ತೋ 
ಭಗವನ್‌ ಸರ್ವಧರ್ಮಜ್ಞ 
ಭಕ್ತಮಾರ್ಗಂ ಕಥಾ ಭ್ಯೇದಂ 
ಭಕ್ತಮಾಹೇಶ್ಚರಶ್ಚೈವ 


೧೭೫ 


ಭಕ್ತೋ ದಾಸೋಹಂ ಭಾವಂ ಚ 
ಭಕ್ತೋ ಮಾಹೇಶ್ವರಶ್ಚೈವ 
ಭಕ್ತೋ ಮಾಹೇಶ್ವರಶ್ಚೈವ 
ಭಕ್ತೋ ಮಾಹೇಶ್ವರಶ್ಚೈವ 
ಭವಾರಣ್ಯ ಪ್ರವಿಷ್ಠಸ್ಯ 

ಭಾಲೇ ತ್ರಿಪುಂಡ್ರಕಂ 
ಭಾವಾದಿ ತ್ರಿಷು ಲಿಂಗೇಷು 
ಭಾವಃ ಪಂಚಸಮಾಯುಕ್ತೋ 
ಭುಕ್ತಾ ತದ್ಭುಕ್ತಮಾಖ್ಯಾತಂ 
ಮಜ್ಜನಂ ಚ ತ್ರಿಕಾಲೇಷು 
ಮನೋಹಸೆ ಸೇನ 

ಮನ್ನಾಹಸ್ತಿ "`ಜಗನ್ನಾಥಃ 


ಮನೋಲೇಯೋ ನಿರಂಜನಯ್ಯೋ 


ಮಹಾಲಿಂಗಮಿದಂ ದೇವಿ 
ಮಹಾಲಿಂಗಂ ಸಮಾಖ್ಯಾತಂ 
ಮಹಾಲಿಂಗಮಿದಂ ಜ್ಞೇಯಂ 
ಮಹಾಲಿಂಗಮಿದಂ ದೇವಿ 
ಮಹತಂ ಮನುತೇ 

ಮಾತಾ ನಾಸ್ತಿ ಪಿತಾ ನಾಸ್ತಿ 
ಮಾಹೇಶ್ವರೋ ಜಲಾ೦ಗಶ್ಚ 
ಮುಖೇ 

ಹೃದಿ ಧ್ಯಾನಂ 

ಮುಗ್ದತ್ವಂ ಮೂರ್ತಿಮತ್ತತ್ವಂ 
ಯಕಾರಂ ಚ ಎಶುದ್ಧಿಸ್ಕಾ 
ಯಥಾ ಅಗ್ನಿಸ್ತಥಾ ಕಾಷ್ಠೆ 
ಯಥಾ ಅಗ್ನಿಸಥಾ ಭಾಸಾ 
ಯಥಾಕಳಾ ತಥಾ ಭಾವಂ 
ಯಥಾ ಕುಂಭೇ ಜಲಂ 
ಯಥಾ ಕ್ಷೇತ್ರಸ್ಯ ಬೀಜಸ್ಯ 


೫೧ 


೧೮೫ 
೧೭೬ 
೧೭೮ 
೧೧೮ 
೧೮೧ 
೧೧೭ 
೯೫ 
೯೧ 
೮೬ 
೧೬೬ 
೧೬೫ 
೧೨ 
೪೮ 
೧೫೪ 
೨೩೫ 
೨೪೬ 
೯೮ 
೨೨೩ 
೨೦ 
೧೩೨ 
೧೩೭ 
೧೩೯ 
೭೬ 
೧೫೦ 
೪೪ 
೧೧೦ 
೨೨೧ 
ಮಂತ್ರೇ 
೧೦೫ 
೧೦೯ 
೬೪ 
೬೭ 
೧೪೫ 
೭೧ 
೮೧ 
೫೦ 


೫೨ 


ಯಥಾ ತತ್ತ್ವ ತಥಾ ದೃಷ್ಟಿ 
ಯಥಾ ಪ್ರಕೃತಿಕಾಯಶ್ಚ 
ಯಥೇಂದ್ರಿಯಮುಖಾ 
ಯೋ ಗುರುಃ ಕಾಯರೂಪೇಣ 
ಯೋ ಗುರುರ್ಮ್ಯತ ಭಾವೇನ 
ಯೋಗುರುಶ್ಚ ಶಿವಃ 
ರೂಪಾರೂಪ ಸಮಾಖ್ಯಾತಂ 
ಲಿಂಗಘ್ರಾಣಂ ತು ಘಫ್ರಾಣಾ ಚ 
ಲಿಂಗದೃಷ್ಟಿ ನಿರೀಕ್ಷಸ್ಯ 
ಲಿಂಗದೇಹಿ ಶಿವಾತ್ಮಾಯಾಂ 
ಲಿಂಗಭಕ್ತಿರಿತಿ ಖ್ಯಾತಾ 
ಲಿಂಗಾರ್ಚನಂ ತು ಯಃ 
ಲಿಂಗಾರ್ಪಿತಂ ನ ಕರ್ತವ್ಯಂ 
ಲಿಂಗಾರ್ಪಿತಪ್ರಸಾದಂ ಚ 
ಲಿಂಗಾರ್ಪಿತತನುಃ 
ಲೋಕಾಚಾರ ಪರಿಚ್ಛೇದ ಚ 
ವಕಾರಂ ಚ ಚರಂ 
ವಪುರೇವ ಸಮುತ್ತನ್ನಂ 
ವರಾನನೇ ಗುರುಸ್ತಸ್ಮಾತ್‌ 
ವಸ್ತುನೋ ಭಾವಮುತ್ಪನ್ನಂ 
ವಾಚಾತೀತಾ ಮನೋತೀತಾ 
ಶಬ್ದಸ್ಪರ್ಶಶ್ಚ ರೂಪಶ್ಚ 

ಶಬ್ಬೇ ಪಂಚಸಮಾಯುಕ್ತಂ 
ಶಬ್ದಂ ಪ್ರಸಾದಲಿಂಗಂ ಚ 
ಶರಣ್ಯಸ್ಯ ಕಿಮಂಗಂ ಚ 
ಶರಣಾಂಗಂಚ ಆಕಾಶಂ 
ಶಾಂತ್ಯೆ ವ ಭಸ್ಮಮುದ್ಧೂಲಂ 
ಶಿವಮಂತ್ರಾಕ್ಷರಂ ಬೀಜಂ 
ಶಿವಲಿಂಗಮಘೋರಂ ಚ 
ಶಿವಲಿಂಗಾರ್ಪಿತಂ ರೂಪಂ 
ಶೋಷಣಂ ಪಾಪಪಂಕಸ್ಯ 
ಶ್ರುಣು ದೇವಿ ಪ್ರವಕ್ಷ್ಯಾಮಿ 
ಶ್ರುತಂ ಪ್ರಸಾದಲಿಂಗೇ ಚ 
ಶ್ರೋತ್ರೇಣ ಶಬ್ದಂ 
ಶ್ರೋತ್ರೇಂದ್ರಿಯಸಮಾಯುಕ್ತಂ 


ರು ನ್‌ ಮು 


ಷಡಕ್ಷರಾಣಿ ಕ್ರಮಶಃ 


ಷಡಕ್ಷರಂ ಸಮಾಖ್ಯಾತಂ ೫೯ 
ಷಟ್‌ಸ್ಥಲಂ ಚ ಕಥಂ ೧೩೫ 
ಷಡೂರ್ಮಯಶ್ಚ ೧೭೨ 
ಸದಾಚಾರಃ ಶಿವೇಭಕ್ತಿ ೧೬೭ 
ಸದಾಚಾರ ಶಿವೇಭಕ್ತಿ ೯೪ 
ಸದ್ಧಕ್ತಿತ್ಚ ಸದಾಚಾರಃ ೧೮೩ 
ಸದ್ಭಾವಂ ಸದ್ಗುಣಂ ೨೬೩ 
ಸದ್ಯೋಜಾತಸ್ತಥಾ ಭೂಮಿ ೨೬೫ 
ಸಪ್ತಸಾಗರಪರ್ಯಂತಂ ೨೪ 
ಸಲಿಂಗಿ ಪ್ರಾಣಮುಕ್ತಶ್ಚ ೨೬೦ 
ಸಹಭಾಜನಂ ಕಿಂ ೨೩೭ 
ಸ್ಥಾವರಾರ್ಬಿತನೈವೇದ್ಯಂ ೧೨೦ 
ಸ್ಥಾವರಂ ಜಂಗಮಾಧಾರಂ ೫ 
ಸ್ಥಾವರಂ ಜಂಗಮಂ ಚೈವ ೮೮ 
ಸ್ಲಾವರಂ ಜಂಗಮಂ ಚೈವ ೮೯ 
ಸ್ಥಾವರಂ ನಿರ್ಮಲಂ ಶಾಂತಂ ೬ 
ಸ್ಥಾವರಂ ಮಿಶ್ರಿತಂ ಕಿಂ ೮೫ 
ಸೋಹಂ ದಾಸೋಹಮಾಖ್ಯಾತಂ ೯೨ 
ಸಂಯೋಗೇ ಚ ವಿಯೋಗೇ ಚ ೨೫೬ 
ಹೃದಯಂ ಹೃದಯಸ್ಯೆ ವ ೨೪೭ 
ಹೈದೀಂದ್ರಿಯಮುಖಂ ೨೧೭ 


